WPP-47 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಜೂನ್‌ ೨೮, ೨೦೧೨ (ಆಷಾಢ ೭, ಶಕ ವರ್ಷ ೧೯೩೪) ಸಂಚಿಕೆ ೨೬ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ 
ನಿಯಮಗಳು 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಆಡಿ 193 ಎಲ್‌ಐಬಿ 2012, ಬೆ೦ಗಳೂರು, ದಿನಾಂಕ: 11.05.2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 18 ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಯಾದಗಿರಿ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 
































ಪ್ರಕರಣ ವಿವರ ಪದನಾಮ 
18(1) ಜಿಲ್ಲೆಯ ಡೆಪ್ಯುಟಿ ಕಮೀಷನರವರು, ಇವರು ಅಧಿಕಾರ ಪ್ರಯುಕ್ತ | ಜಿಲ್ಲಾಧಿಕಾರಿಗಳು, ಅಧ್ಯಕ್ಷರು 
(ಎ) ಸದರಿ ಪ್ರಾಧಿಕಾರ ವರ್ಗದ ಸಭಾಪತಿಯಾಗಿ (ಚೇರ್ಮನರಾಗಿ) ಯಾದಗರಿ, ಯಾದಗಿರಿ ಜಿಲ್ಲೆ, 
ಇರತಕ್ಕುದು ; 
18(1) ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ ಎಜ್ಯುಕೇಷನಲ್‌ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಸದಸ್ಯರು 
(ಬಿ) ಇನ್‌ಸ್ಪೆಕ್ಟರು ಇಲಾಖೆ, ಯಾದಗಿರಿ 
18(1) ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ ಪೈಕಿ ಶ್ರೀ ಹೆಚ್‌.ಸಿ.ಪಾಟೀಲ, ರಾಜನ ಕೊಳ್ಳೂರು ಸದಸ್ಯರು 
(ಸಿ) ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು ; ಕ್ಷೇತ್ರ ತಾ। ಸುರಪುರ 
ಶ್ರೀ ನಾಗನಗೌಡ ಸುಬೇದಾರ, ಸಗರಕ್ಷೇತ್ರ ಸದಸರು 
$ 
ತಾ॥ ಶಹಾಪೂರ. 
181) | ಐವತ್ತು ಸಾವಿರಕ್ಕಿಂತ ಕಡಿಮೆಯಾಗಿಲ್ಲದ ಜನಸಂಖ್ಯೆ ಇರುವ ಶ್ರೀ ಸಿದ್ರಾಮರೆಡ್ಡಿ ತಿಪ್ಪಾರೆಡ್ಡಿ, ಸದಸ್ಯರು 
(ಡಿ) ಒ೦ದು ಮುನ್ಸಿಪಲ್‌ ಪ್ರದೇಶದ ಸದಸ್ಯರುಗಳಲ್ಲಿ ಆಯ್ಕೆ ನಗರಸಭೆ ಸದಸ್ಯರು, ಯಾದಗಿರಿ 
ಮಾಡಲಾದ ಒಬ್ಬ ವ್ಯಕ್ತಿ 





(೯೨೧) 



































೯೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 
ಪ್ರಕರಣ ವಿವರ ಪದನಾಮ 
18(1) ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಮುನ್ಸಿಪಲ್‌ ಶ್ರೀ ಶರಣಪ್ಪ ತಂದೆ ಸಂಗಣ್ಣ ಬುಕಿಷ್ಟಗಾರ, ಸದಸ್ಯರು 
(ಇ) ಪ್ರದೇಶದ ಅಧಿಕಾರ ವ್ಯಾಪ್ತಿಗೆ ಬರುವ ಜಿಲ್ಲೆಯ ಮುನ್ಸಿಪಲ್‌ ವಾರ್ಡ್‌ ಸಂ.03. 
ಕೌನ್ಸಿಲ್‌ ಸದಸ್ಯರುಗಳಲ್ಲಿ ರಾಜ್ಯ ಸರ್ಕಾರದವರಿಂದ ನಾಮ ಶೀಮತಿ ಸಂಗಮ ಗಂಡ 
ಡ್‌ ೬ 
ನಿರ್ದೇಶನ ಮಾಡಲ್ಪಟ್ಟ: ಇಬ್ಬರು, ವ್ಯಕ್ತಿಗಳು ಚಂದ್ರಶೇಖರ ಶೆಟ್ಟರ 
ಈ | ಸದಸ್ಯರು 
ವಾರ್ಡ್‌ ಸಂ.06. 
18 (1) | ಯಾದಗಿರಿ ಪುಸ್ತಕ ಭಂಡಾರ ಸಂಘದ ಜಿಲ್ಲಾ ಶಾಖೆಯ 
(ಎಫ್‌) | ಕೌನ್ಸಿಲ್‌ ಯಾವುದಾದರೂ ಇದ್ದರೆ, ಅದರಿಂದ ನಾಮ ಅನ್ವಯಿಸುವುದಿಲ್ಲ ಮ 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 
18(1) ರಾಜ್ಯ ಸರ್ಕಾರದವರಿಂದ ಜಿಲ್ಲೆಯಲ್ಲಿನ ತಾಲ್ಲೂಕು ಅಭಿವೃದ್ಧಿ ಶ್ರೀಮತಿ ರಾಧ,ಕಂದಕೂರು ಸದಸ್ಯರು 
(ಜಿ) ಮಂಡಲಿಗಳ ಸದಸ್ಯರುಗಳ ಪೈಕಿಯಿ೦ದ ನಾಮ ನಿರ್ದೇಶನ ತಾ :ಯಾದಗಿರಿ 
ಮಾಡಲ್ಲಟ್ಟ ಒಬ್ಬ ವ್ಯಕ್ತಿ ; 
18(1) ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ ಟೌನು ಶ್ರೀ ಭಾಷಾ ಪಟೇಲ್‌, ಮುದನೂರುಕೆ ಸದಸ್ಯರು 
(ಎಚ್‌) ಪಂಚಾಯತಿಗಳ ಸದಸ್ಯರುಗಳ ಪೈಕಿಯಿಂದ ರಾಜ್ಯ ತಾ :ಸುರಪುರ 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ಶ್ರೀ ವಿಜಯರೆಡ್ಡಿ, ಗೋಗಿಕೆ ಸ 
ವ್ಯಕ್ತಿಗಳು ; $ 
ತಾ : ಶಹಾಪೂರ 
18(1) ಜಿಲ್ಲೆಯಲ್ಲಿನ ಸಹಾಯ ಪೋಷಿತ ಅನುದಾನಿತ ಗಂಥಾಲಯ 
(ಐ) ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ ಪೈಕಿಯಲ್ಲಿ 
® ಅನ್ವಯಿಸುವುದಿಲ್ಲ 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಇಬ್ಬರು ವ್ಯಕ್ತಿಗಳು ; 
181) | ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಪ್ರಾಂಶುಪಾಲರು, ಸದಸ್ಯರು 
(ಜೆ) ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು ಮೊದಲನೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 
ದರ್ಜೆಯ ಕಾಲೇಜಿನ ಒಬ್ಬರು ಪಿನ್ಸಿಪಾಲರು ; ಯಾದಗಿರಿ. 
18(1) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಮುಖ್ಯೋಪಾಧ್ಯಾಯರು, ಸದಸ್ಯರು 
(ಕೆ) ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು ಹೈಸ್ಕೂಲಿನ ಒಬ್ಬ ಸರ್ಕಾರಿ ಪೌಢ ಶಾಲೆ [ಬಾಲಕರ] 
ಮುಖ್ಯೋಪಾಧ್ಯಾಯರು ಶಹಾಪೂರ. 
18 (1) | ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸದಸ್ಯರು 
(ಎಲ್‌) ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಅಥವಾ ಅದರ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ. 
ಭಾಗದಲ್ಲಿ ಅಧಿಕಾರ ವ್ಯಾಪ್ತಿ ಹೊಂದಿರುವ ವಿದ್ಯಾಭ್ಯಾಸ 
ತ ತ ಯಾದಗಿರಿ. 
ಇಲಾಖೆಯ ಒಬ್ಬ ಪದಾಧಿಕಾರಿ ; 
18(1) | ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸವಾಗಿರುವ ವ್ಯಕ್ತಿಗಳ ಪೈಕಿ ಶ್ರೀ ಬಸವಂತ್ರಾಯಗೌಢ ಮಾ.ಪಾಟೀಲ, ಸದಸ್ಯರು 
(ಎಂ) ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಅಧ್ಯಕ್ಷರು, ತಾ॥ ಕನ್ನಡ ಸಾಹಿತ್ಯ ಪರಿಷತ್ತು 
ಮೂವರು ವ್ಯಕ್ತಿಗಳು ಇರತಕ್ಕುದು ; ಯಾದಗಿರಿ. 
ಸದಸ್ಯರು 
ಶ್ರೀ ಚಂದ್ರಶೇಖರ ರೇವಣಸಿದ್ದಪ್ಪ 
ಆನೆಗುಂದಿ, ಸಾಹಿತಿಗಳು. 
ಸದಸ್ಯರು 
ಶ್ರೀ ಜಿ.ಎಸ್‌.ಬಸವರಾಜ ಶಾಸ್ತಿಗಳು, 
ಸಾಹಿತಿಗಳು. 
































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ೯೨೩ 
ಪ್ರಕರಣ ವಿವರ ಪದನಾಮ 
18 (2) | ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ ವರ್ಗದ ಉಪಸಭಾಪತಿಯವರ 
(ವೈಸ್‌ ಚೇರ್ಮನ್ನರು) ಸದಸ್ಯರಿಂದ ಅವರ ಪೈಕಿಯಿಂದಲೇ ಅನ್ವಯಿಸುವುದಿಲ್ಲ ಡಂ 
ಚುನಾಯಿಸಲ್ಪಡತಕ್ಕುದು. 
18 (3) | ಜಿಲ್ಲೆಯ ಮುಖ್ಯ ಗ್ರಂಥಾಲಯಾಧಿಕಾರಿಗಳು ಸದರಿ ಪ್ರಾಧಿಕಾರ ಮುಖ್ಯ ಗ್ರಂಥಾಲಯಾಧಿಕಾರಿ, ಸದಸ್ಯರು ಹಾಗೂ 
ವರ್ಗದ ಸಮಿತಿಗಳ ಕಾರ್ಯದರ್ಶಿಯಾಗಿರತಕ್ಕುದು. ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಯಾದಗಿರಿ. ಕಾರ್ಯದರ್ಶಿ 




















ಪಿ.ಆರ್‌. 375 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್‌.ಬಿ.ಪಟಗಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಡಿ 37 ಎಲ್‌ಐಬಿ 2012, ಬೆಂಗಳೂರು, ದಿನಾಂಕ:11.05.2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 18 ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಕೋಲಾರ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 




















ಜನಸಂಖ್ಯೆಯುಳ್ಳ ಒಂದು ನಗರ ಪಾಲಿಕೆ ಪ್ರದೇಶದ ಸಭಾ ಸದಸ್ಯರು, ನಗರಸಭೆ ಕೋಲಾರ, ಪಿ.ಸಿ. 
ಮೇಲೆ ಅಧಿಕಾರ ವ್ಯಾಪ್ತಿಯುಳ್ಳ-ದ್ದಾಗಿದ್ದು ಒಂದು ನಗರ | ಬಡಾವಣೆ, ಕೋಲಾರ 

ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗವು 
ಸ್ಥಾಪಿತವಾಗಿರುವ ಪ್ರದೇಶದ ಹೊರತು ಬೇರೆ 
ಜಿಲ್ಲೆಯಲ್ಲಿ ಇರುವ ಪ್ರತಿ ನಗರ ಪಾಲಿಕೆ ಸಭೆಯಿಂದ 
ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಯಿಂದ ಅವುಗಳ 
ಸದಸ್ಯರುಗಳ ಪೈಕಿ ಚುನಾಯಿಸಲ್ಪಟ್ಟ ವ್ಯಕ್ತಿ ; 











ಪ್ರಕರಣ ವಿವರ ಪದನಾಮ 
18(1) (ಎ) | ಜಿಲ್ಲೆಯ ಡೆಪ್ಕುಟಿ ಕಮೀಷನರವರು, ಇವರು ಅಧಿಕಾರ | ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ ಅಧ್ಯಕ್ಷರು 
ಪ್ರಯುಕ್ತ ಸದರಿ ಪ್ರಾಧಿಕಾರ ವರ್ಗದ ಸಭಾಪತಿಯಾಗಿ 
(ಚೇರ್ಮನರಾಗಿ) ಇರತಕ್ಕುದು ; 
181 (ಬಿ) | ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ ಎಜ್ಯುಕೇಷನಲ್‌ | ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಸದಸ್ಯರು 
ಇನ್‌ಸ್ಪೆಕ್ಟರು ಇಲಾಖೆ, ಕೋಲಾರ 
18(1 (ಸಿ) | ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ ಪೈಕಿ 1. ಶ್ರೀಮತಿ ಯಲ್ಲಮ್ಮ ಕೊಂ. ಸಂಪಂಗಿ, ಜಿಲ್ಲಾ ಸದಸ್ಯರು 
ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು ; ಪಂಚಾಯತಿ ಸದಸ್ಯರು, ಸೀತಹಳ್ಳಿ ಗ್ರಾಮ, 
ಹುಳದೇನಹಳ್ಳಿ ಅಂಚೆ, ಮಾಲೂರು ತಾ. 
2. ಶ್ರೀ ಜಿ.ಕೆ. ನಾಗರಾಜ ಬಿನ್‌ ಜಿ. ಕಿಟನ್ನ, 

ತ ಸದಸ್ಮರು 
ಜಿಲ್ಲಾ ಪಂಚಾಯತಿ ಸದಸ್ಯರು, ಗೌನಪಲ್ಲಿ, 
ರಾಯಲ್ಲಾಡು ಹೋಬಳಿ, ಶ್ರೀನಿವಾಸಪುರ ತಾ. 

18(1 (ಡಿ) | ಐವತ್ತು ಸಾವಿರಕ್ಕಿಂತ ಕಡಿಮೆ ಯಾಗಿಲ್ಲದ ಶ್ರೀ ವಿ. ರವೀಂದ್ರ ಬಿನ್‌ ವೆಂಕಟಗಿರಿಯಪ್ಪ ನಗರ ಸದಸ್ತರು 









































೯೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 
ಪ್ರಕರಣ ವಿವರ ಪದನಾಮ 
18(1) ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ ಒಂದು | 1. ಶ್ರೀಮತಿ ಆರ್‌. ಲಕ್ಷ್ಮೀದೇವಮ್ಮ ಉಪಾಧ್ಯಕ್ಷರು ಸದಸ್ಯರು 
(ಇ) ನಗರಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ ವ್ಯಾಪ್ತಿ- ಪುರಸಭೆ, ಮುಳಬಾಗಿಲು 
ಯುಳ್ಳದ್ದಾಗಿದ್ದು ಜಿಲ್ಲೆಯಲ್ಲಿ ಇರುವ ನಗರ ಪಾಲಿಕೆ 
ಸಭೆಗಳ ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಗಳ 
ಈ 2 ಶ್ರೀಮತಿ ರೂಪಾ ಶ್ರೀನಿವಾಸ ಪುರಸಭಾ ಸದಸರು 
ಸದಸ್ಯರುಗಳ ಪೈಕಿ ರಾಜ್ಯ ಸರ್ಕಾರದವರಿಂದ ನಾಮ ಗ್ಗ 
ಸದಸ್ಮರು, ಪುರಸಭೆ, ಮುಳಬಾಗಿಲು 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿ ; ಠಿ 
18(1) ಮೈಸೂರು ಪುಸ್ತಕ ಭಂಡಾರ ಸಂಘದ ಜಿಲ್ಲಾ ಶಾಖೆಯ ಅಸ್ತಿತ್ವದಲ್ಲಿ ಇಲ್ಲ — 
(ಎಫ್‌) ಕೌನ್ಸಿಲ್‌ ಯಾವುದಾದರೂ ಇದ್ದರೆ, ಅದರಿಂದ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿ 
18(1) ರಾಜ್ಯ ಸರ್ಕಾರದವರಿಂದ ಜಿಲ್ಲೆಯಲ್ಲಿನ ತಾಲ್ಲೂಕು ಶ್ರೀ ಮುನಿಭೈರಪ್ಪ, ತಾಲ್ಲೂಕು ಪಂಚಾಯತಿ ಸದಸ್ಯರು 
ಅಭಿವೃದ್ದಿ ಮ೦ಡಲಿಗಳ ಸದಸ್ನರುಗಳ ಪ್ಲೆಕಿಯಿಂದ ಸದಸ್ಥರು,ಮದ್ದೇರಿ ತಾಲ್ಲೂಕು ಪಂಚಾಯತಿ ಕೇತ್ರ 
(ಜಿ) ಲ" p) ಕ್ರ $ ಬ 4 ಮದಿ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; ಕೋಲಾರ 
18()) | ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ ಟೌನು |1. ಶ್ರೀ ಚಲಪತಿ, ಗ್ರಾಮ ಪಂಚಾಯತಿ ಸದಸ್ಯರು, ಸದಸ್ಯರು 
(ಹೆಚ್‌) | ಪಂಚಾಯತಿಗಳ ಸದಸ್ಯರುಗಳ ಪೈಕಿಯಿ೦ದ ರಾಜ್ಯ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ, ಕೋಲಾರ 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 5 ತ ಮರೇಶ್‌ಜಾಟು ಗಾಮ ಸಂಜಾಯತಿ 
ಇಬ್ಬರು: ವೃತ್ತಿಗಳು ಸದಸ್ಯರು, ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ, 
ಸ ಸದಸ್ತರು 
ಕೋಲಾರ. ತ 
18(1) ಜಿಲ್ಲೆಯಲ್ಲಿನ ಸಹಾಯ ಪೋಷಿತ ಪುಸ್ತಕ ಭಂಡಾರಗಳ | ಅಸ್ತಿತ್ವದಲ್ಲಿ ಇಲ್ಲ. — 
(ಐ) ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ 
ಪೈಕಿಯಲ್ಲಿ ರಾಜ್ಯ ಸರ್ಕಾರದವರಿಂದ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 
181) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಸದಸ್ಯರು 
(ಜೆ) ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು ಮಹಿಳಾ ಕಾಲೇಜು, ಕೋಲಾರ. 
ಮೊದಲನೆಯ ದರ್ಜೆಯ ಕಾಲೇಜಿನ ಒಬ್ಬರು 
ಪ್ರಿನ್ಸಿಪಾಲರು ; 
181) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ | ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢ ಶಾಲೆ, ಸದಸ್ಯರು 
(ಕೆ) ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು | ಹುತ್ತೂರು, ಕೋಲಾರ ತಾ. 
ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರು 
181) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೋಲಾರ ತಾ ಸದಸ್ಯರು 
(ಎಲ್‌) ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಅಥವಾ ಅದರ ಕೋಲಾರ ಜಿಲ್ಲೆ. 
ಒಂದು ಭಾಗದಲ್ಲಿ ಅಧಿಕಾರ ವ್ಯಾಪ್ತಿ ಹೊಂದಿರುವ 
ವಿದ್ಯಾಭ್ಯಾಸ ಇಲಾಖೆಯ ಒಬ್ಬ ಪದಾಧಿಕಾರಿ ; 
181) ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸ ವಾಗಿರುವ ವ್ಯಕ್ತಿಗಳ 1. ಶ್ರೀ ಬಿ.ಸುರೇಶ್‌ ಪತ್ರಕರ್ತರು ಪಾರ್ವತಿ ಸದಸ್ಯರು 
(ಎಂ) ಪೈಕಿ ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ನಿಲಯ, ಬಿ.ಆರ್‌.ಎಂ. ಕಾಂಪೌಂಡ್‌, ನಗರ 
ಮಾಡಲ್ಪಟ್ಟ ಮೂವರು ವ್ಯಕ್ತಿಗಳು ಇರತಕ್ಕುದು ; ಪೋಲೀಸ್‌ ಠಾಣೆ ಸಮೀಪ, ಕೋಲಾರ 
2. ಶ್ರೀ ಕೆ. ಪ್ರಹ್ಲಾದರಾವ್‌, ಸಂಪಾದಕರು, 
ಸದಸ್ತರು 
ಕೋಲಾರ ಪತ್ರಿಕೆ, 2ನೇ ರಸ್ತೆ, ಗೌರಿಪೇಟೆ, 2 
ಕೋಲಾರ. 
3. ಶ್ರೀ ಎನ್‌ ಕೃಷ್ಣಪ್ಪ ಕಾಳಿದಾಸ ಬಡಾವಣೆ, ಸದಸ್ಯರು 
ಕೋಲಾರ 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ೯೨೫ 
































ಪ್ರಕರಣ ವಿವರ ಪದನಾಮ 

18(2) ಜಿಲ್ಲಾ ಪುಸ್ತಕ ಭಂಡಾರದ ಪ್ರಾಧಿಕಾರ ವರ್ಗದ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ ರಚನೆಯಾದ ಉಪಾಧ್ಯಕ್ಷರು 
ಉಪಸಭಾಪತಿಯವರ (ವೈಸ್‌ಚೇರ್ಮನ್ನರು) ಸದಸ್ಯರಿಂದ] ಸದಸ್ಯರಲ್ಲಿ ಒಬ್ಬರನ್ನು ಚುನಾಯಿಸುವುದು 
ಅವರ ಪೈಕಿಯಿಂದಲೇ ಚುನಾಯಿಸಲ್ಪಡ ತಕ್ಕುದು. 

18 (3) ಜಿಲ್ಲೆಯ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು ಮುಖ್ಯ ಗ್ರಂಥಾಲಯಾಧಿಕಾರಿ ಸದಸ್ಯರು 
ಅಧಿಕಾರ ಪ್ರಯುಕ್ತ ಜಿಲ್ಲಾ ಪುಸ್ತಕ ಭಂಡಾರ ಪ್ರಾಧಿಕಾರ ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಕೋಲಾರ . ಹ 
ವರ್ಗದ ಮತ್ತು ಸದರಿ ಪ್ರಾಧಿಕಾರ ವರ್ಗದ ಸಮಿತಿಗಳ ಪದನಿಮಿತ್ತ 
ಕಾರ್ಯದರ್ಶಿಯಾಗಿರತಕ್ಕುದು. ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಬಿ.ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಸಾಮಾನ್ಯ) 
ಪಿ.ಆರ್‌. 374 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಡಿ 25 ಎಲ್‌ಐಬಿ 2012, ಬೆಂಗಳೂರು, ದಿನಾಂಕ:09.05.2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 17 ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಚಿತ್ರದುರ್ಗ ನಗರ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 




















ಪ್ರಕರಣ ವಿವರ ಪದನಾಮ 
17(ಎ) ಮುನಿಸಿಪಲ್‌ ಕಾರ್ಪೊೋರೇಷನ್ನಿನ ಮೇಯರ್‌ರವರು ಅಥವಾ | ಶ್ರೀಮತಿ ಸುನೀತಾ ಮಲ್ಲಿಕಾರ್ಜುನ್‌ ಅಧ್ಯಕ್ಷರು 
ನಗರ ಪಾಲಿಕೆ ಸಭೆಯ ಅಥವಾ ನಗರದ ಬೇರೆ ನಗರಪಾಲಿಕೆ ಮಾನ್ಯ ಅಧ್ಯಕ್ಷರು, ನಗರಸಭೆ, ಚಿತ್ರದುರ್ಗ 
ಸಂಸ್ಥೆಯವರು ಪ್ರಾಧಿಕಾರ ವರ್ಗದ ಅಧಿಕಾರ ಪ್ರಯುಕ್ತ 
ಸಭಾಪತಿಯಾಗಿರತಕ್ಕುದು; 
17(ಬಿ) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ (ಎಕ್ಸ್‌- | ಪ್ರಾಂಶುಪಾಲರು, ಉಪಾಧ್ಯಕ್ಷರು 
ಅಫಿಷಿಯೋ) ನೇಮಕ ಮಾಡಲ್ಪಟ್ಟ ನಗರದ ಮೊದಲ ದರ್ಜೆ | ಸಾರಿ ವಿಜ್ಞಾನ ಪದವಿ ಕಾಲೇಜು ಚಿತ್ರದುರ್ಗ 
ಕಾಲೇಜು ಒಂದರ ಪ್ರಿನ್ನಿಪಾಲರು, (ಇವರು ಪ್ರಾಧಿಕಾರ ವರ್ಗದ 
ಉಪ ಸಭಾಪತಿಯಾಗಿ (ವೈಸ್‌-ಚೇರ್ಮನರಾಗಿ) ಇರತಕ್ಕುದು ; 
17(ಸಿ) ನಗರದ ನಗರಪಾಲಿಕೆ ನಿಗಮದಿಂದ (ಮುನಿಸಿಪಲ್‌ | 1) ಶ್ರೀ ಸೈಯದ್‌ ನಸುಲ್ಲಾ ಸದಸ್ಯರು, ಸದಸ್ಯರು 
ಕಾರ್ಪೋರೇಷನ್‌), ನಗರಪಾಲಿಕೆ ಸಭೆಯಿ೦ದ ಅಥವಾ ಇತರ ನಗರ ಸಭೆ, ಚಿತ್ರದುರ್ಗ 
ನಗರಪಾಲಿಕೆ ಸಂಸ್ಥೆಯಿಂದ ಅದರ ಸದಸ್ಯರುಗಳ ಪೈಕಿಯಿಂದ 2) ಶ್ರೀ ಈ ಮಂಜುನಾಥ, ಸದಸ್ಯರು, EN 
ಲ 4 8 
ಚುನಾಯಿಸಲ್ಪಡುವ ಇಬ್ಬರು ವ್ಯಕ್ತಿಗಳು ; ನಗರ ಸಭೆ, ಚಿತ್ರದುರ್ಗ 
17(ಡಿ) ನಗರ ಸಹಾಯ ಪೋಷಿತ ಪುಸ್ತಕ ಭಂಡಾರಗಳ | ಅನುದಾನಿತ ಗಂಥಾಲಯಗಳು ಇರುವುದಿಲ್ಲ. — 
ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ ರಾಜ್ಯ 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 
17%) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ | ಮುಖ್ಯ ಶಿಕ್ಷಕರು, ಸದಸ್ಯರು 
ನಿರ್ದೇಶನ ಮಾಡಲ್ಪಟ್ಟ ನಗರದಲ್ಲಿನ ಒಂದು ಹೈಸ್ಕೂಲಿನ | ಫಾರ ಪ್ರೌಢ ಶಾಲೆ, (ಕೋಟೆ) ಚಿತ್ರದುರ್ಗ 
ಮುಖ್ಯೋಪಾಧ್ಯಾಯರು ; 





















































೯೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 
ಪ್ರಕರಣ ವಿವರ ಪದನಾಮ 
17 ಮೈಸೂರು ಪುಸ್ತಕ ಭಂಡಾರ ಸಂಘದ ನಗರ ಶಾಖೆ ಅಸ್ತಿತ್ವದಲ್ಲಿರುವುದಿಲ್ಲ — 
(ಎಫ್‌) | ಯಾವುದಾದರೂ ಇದ್ದರೆ, ಅದರ ಸಮಿತಿಯಿಂದ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 
17(ಜಿ) ನಗರದಲ್ಲಿ ಅಧಿಕಾರ ವ್ಯಾಪ್ತಿಯು ರಾಜ್ಯ ಸರ್ಕಾರದವರಿಂದ | ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸದಸ್ಯರು 
ಅಧಿಕಾರ ಪ್ರಯುಕ್ತ ನಾಮ ನಿರ್ದೇಶನ ಮಾಡಲ್ಪಟ್ಟ ವಿದ್ಯಾಭ್ಯಾಸ | ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿತ್ರದುರ್ಗ. 
ಇಲಾಖೆಯ ಸಭಾಧಿಕಾರಿ; 
17 ಸಾಮಾನ್ಯವಾಗಿ ನಗರದಲ್ಲೇ ವಾಸ ವಾಗಿರುವ ವ್ಯಕ್ತಿಗಳ ಪೈಕಿ | ) ಶ್ರೀ ಬಿ.ಎಲ್‌. ವೇಣು, ಸಾಹಿತಿಗಳು, ಸದಸ್ಯರು 
(ಹೆಚ್‌) | ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಕೆಳಗೋಟೆ, ಚಿತ್ರದುರ್ಗ 
ಇಬ್ಬರು ವ್ಯಕ್ತಿಗಳು ಇರತಕ್ಕುದು ; 2) ಜ್ಯೋತಿ ಲಕ್ಷ್ಮಣ್‌, ಶಾರದ ನಿಲಯ, 
ಹಳೇ ಅಂಚೆ ಕಛೇರಿ ರಸ್ತೆ 
ನ ಸದಸ್ಯರು 
ನೀಲಕಂಠೇಶ್ವರ ಬಡಾವಣೆ, ಚಿತ್ರದುರ್ಗ 
17(2) ನಗರದ ಮುಖ್ಯ ಪುಸ್ತಕ ಭಂಡಾರಾ ಧಿಕಾರಿಯು ನಗರದ ಮುಖ್ಯ ಗ್ರಂಥಾಲಯಾಧಿಕಾರಿಗಳು ನಗರ ಸದಸ್ಯರು 
ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗದ ಮತ್ತು ಸದರಿ ಪ್ರಾಧಿಕಾರ | ಕೇಂದ್ರ ಗ್ರಂಥಾಲಯ ಚಿತ್ರದುರ್ಗ ಹಾಗೂ 
ವರ್ಗದ ಸಮಿತಿಗಳ ಅಧಿಕಾರ ಪ್ರಯುಕ್ತ ಪದನಿಮಿತ್ತ 
ಕಾರ್ಯದರ್ಶಿಯಾಗಿರತಕ್ಕುದು. ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಬಿ.ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಸಾಮಾನ್ಯ) 
ಪಿ.ಆರ್‌. 377 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 262 ಎಲ್‌ಐಬಿ 2012, ಬೆಂಗಳೂರು, ದಿನಾಂಕ:09.05.2012 
ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 181) (ಎ) ರಿಂದ 


18(1(ಎ೦) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಮಂಡ್ಯ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 





181) (ಎ) 


18(1) (ಬಿ) 


18(1) (ಸಿ) 





ಪ್ರಕರಣ 


ಜಿಲ್ಲೆಯ ಡೆಪ್ಕುಟಿ ಕಮೀಷನರವರು, ಇವರು ಅಧಿಕಾರ 
ಪ್ರಯುಕ್ತ ಸದರಿ ಪ್ರಾಧಿಕಾರ ವರ್ಗದ ಸಭಾಪತಿಯಾಗಿ 
(ಚೇರ್ಮನರಾಗಿ) ಇರತಕ್ಕುದು ; 


ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ ಎಜ್ಯುಕೇಷನಲ್‌ 
ಇನ್‌ಸ್ಲೆಕ್ಟರು 


ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ ಪೈಕಿ 


ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು ; 


ವಿವರ 


ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ ಮಂಡ್ಯ. 


ಉಪ ನಿರ್ದೇಶಕರು 





ಸಾರ್ವಜನಿಕ ಶಿಕ್ಷಣ ಇಲಾಖೆ.ಮಂಡ್ಯ. 


ಪದನಾಮ 


ಅಧ್ಯಕ್ಷರು 











ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ 


೯೨೭ 








18(1) 
(ಡಿ) 


18(1) 
(ಇ) 


18 (1 


(ಎಫ್‌) 


18(1) 
(ಜಿ) 


18(1) 
(ಹೆಚ್‌) 


18(1) 
(ಐ) 


180) (ಜೆ) 


180) (ಕೆ) 





ಪ್ರಕರಣ 


ಐವತ್ತು ಸಾವಿರಕ್ಕಿಂತ ಕಡಿಮೆಯಾಗಿಲ್ಲದ 
ಜನಸಂಖ್ಯೆಯುಳ್ಳ ಒಂದು ನಗರ ಪಾಲಿಕೆ ಪ್ರದೇಶದ 
ಮೇಲೆ ಅಧಿಕಾರ ವ್ಯಾಪ್ತಿಯುಳ್ಳ-ದ್ದಾಗಿದ್ದು ಒಂದು 
ನಗರ ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗವು 
ಸ್ಥಾಪಿತವಾಗಿರುವ ಪ್ರದೇಶದ ಹೊರತು ಬೇರೆ 
ಜಿಲ್ಲೆಯಲ್ಲಿ ಇರುವ ಪ್ರತಿ ನಗರ ಪಾಲಿಕೆ ಸಭೆಯಿಂದ 
ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಯಿಂದ ಅವುಗಳ 
ಸದಸ್ಯರುಗಳ ಪೈಕಿ ಚುನಾಯಿಸಲ್ಪಟ್ಟ ವ್ಯಕ್ತಿ ; 


ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ 
ಒ೦ದು ನಗರ ಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ 
ವ್ಯಾಪ್ತಿಯುಳ್ಳದ್ದಾಗಿದ್ದು ಜಿಲ್ಲೆಯಲ್ಲಿ ಇರುವ ನಗರ 
ಪಾಲಿಕೆ ಸಭೆಗಳ ಅಥವಾ ಇತರ ನಗರ ಪಾಲಿಕೆ 
ಸಂಸ್ಥೆಗಳ ಸದಸ್ಯರುಗಳ ಪೈಕಿ ರಾಜ್ಯ 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಇಬ್ಬರು ವ್ಯಕ್ತಿಗಳು ; 

ಮಂಡ್ಯ ಪುಸ್ತಕ ಭಂಡಾರ ಸಂಘದ ಜಿಲ್ಲಾ ಶಾಖೆಯ 


ಕೌನ್ಸಿಲ್‌ ಯಾವುದಾದರೂ ಇದ್ದರೆ, ಅದರಿಂದ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 


ರಾಜ್ಯ ಸರ್ಕಾರದವರಿಂದ ಜಿಲ್ಲೆಯಲ್ಲಿನ ತಾಲ್ಲೂಕು 
ಅಭಿವೃದ್ಧಿ ಮಂಡಳಿಗಳ ಸದಸ್ಯರುಗಳ ಪೈಕಿಯಿಂದ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 


ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ ಟೌನು 
ಪಂಚಾಯತಿಗಳ ಸದಸ್ಯರುಗಳ ಪೈಕಿಯಿಂದ ರಾಜ್ಯ 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಇಬ್ಬರು ವ್ಯಕ್ತಿಗಳು ; 


ಜಿಲ್ಲೆಯಲ್ಲಿನ ಸಹಾಯ ಪೋಷಿತ ಪುಸ್ತಕ 
ಭಂಡಾರಗಳ ಸಂಬ೦ಧವಾದ ಆಡಳಿತ ಸಂಸ್ಥೆಗಳ 
ಸದಸ್ಯರುಗಳ ಪೈಕಿಯಲ್ಲಿ ರಾಜ್ಯ ಸರ್ಕಾರದವರಿಂದ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು 
ಮೊದಲನೆಯ ದರ್ಜೆಯ ಕಾಲೇಜಿನ ಒಬ್ಬರು 
ಪ್ರಿನ್ಸಿಪಾಲರು ; 


ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು 
ಹೈಸ್ಕೂಲಿನ ಒಬ್ಬ ಮುಖ್ಯೋಪಾಧ್ಯಾಯರು 


ವಿವರ 


ಶ್ರೀ ಕೆ.ವಿ.ಸಂಪಂಗಿರಾಮಯ್ಯ ಬಿನ್‌ 
ವೆಂಕಟಯ್ಯ, ಪುರಸಭಾ ಸದಸ್ಯರು 
ವಾರ್ಡ್‌ ನಂ.18, ದೊಡ್ಡಿ ಬೀದಿ, 
ಮದ್ದೂರು. 


1. ಶ್ರೀ ಕಿರಣ್‌ ಶಂಕರ್‌, 
ಪುರಸಭೆ, ಮಳವಳ್ಳಿ 

2. ಶ್ರೀ ಎನ್‌.ಸಿದ್ದೇಗೌಡ, ಅಧ್ಯಕ್ಷರು, ಪಟ್ಟಣ 
ಪಂಚಾಯಿತಿ, ಪಾಂಡವಪುರ. 


ಶ್ರೀ ಸಿದ್ದರಾಜು ಬಿನ್‌ ಸಿದ್ಧಯ್ಯ, ಗ್ರಾಮ 
ಪಂಚಾಯಿತಿ ಸದಸ್ಯರು ತಳಗವಾದಿ, 
ಮಳವಳ್ಳಿ ತಾ. 

ಶ್ರೀ ಉಮೇಶ್‌ (ಸೋಮನ ಹಳ್ಳಿ) 
ಗ್ರಾಮ ಪಂಚಾಯಿತಿ ಕಾರ್ಯಾಲಯ, 
ಹೊಸಗಾವಿ, ಮದ್ದೂರು ತಾ : 


ಪ್ರಾಂಶುಪಾಲರು, 
ಹೆಚ್‌.ಕೆ.ವೀರಣ್ಣಗೌಡ 


ಪ್ರಥಮ ದರ್ಜೆ ಕಾಲೇಜು, ಮದ್ದೂರು. 





ಮುಖ್ಯೋಪಾಧ್ಯಾಯರು, 


ಶ್ರೀ ಲಕ್ಷ್ಮೀ ಜನಾರ್ಧನ ಪ್ರೌಢಶಾಲೆ, 
ಕೆ.ಆರ್‌.ರಸ್ತೆ, ಮಂಡ್ಯ. 


ಪದನಾಮ 


ಸದಸ್ಯರು 








೯೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ 


ಭಾಗ - ೪ಎ 








18 (1 
(ಎಲ್‌) 


18(1) 


(ಎ೦) 


18 (2) 


18 (3) 





ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಅಥವಾ ಅದರ 
ಒಂದು ಭಾಗದಲ್ಲಿ ಅಧಿಕಾರ ವ್ಯಾಪ್ತಿ ಹೊಂದಿರುವ 


ವಿದ್ಯಾಭ್ಯಾಸ ಇಲಾಖೆಯ ಒಬ್ಬ ಪದಾಧಿಕಾರಿ; 


ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸ ವಾಗಿರುವ ವ್ಯಕ್ತಿಗಳ 
ಪೈಕಿ ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ 
ಮಾಡಲ್ಲಟ್ಟ ಮೂವರು ವ್ಯಕ್ತಿಗಳು ಇರತಕ್ಕುದು ; 


ವೈಸ್‌ ಚೇರ್ಮನ್ನರು) 
ರಿಂದ ಅವರ ಪೈಕಿಯಿಂದಲೇ 
ಚುನಾಯಿಸಲ್ಲಡತಕ್ಕುದು. 


ಜಿಲ್ಲೆಯ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು 
ಅಧಿಕಾರ ಪ್ರಯುಕ್ತ ಜಿಲ್ಲಾ ಪುಸ್ತಕ ಭಂಡಾರ 
ಪ್ರಾಧಿಕಾರ ವರ್ಗದ ಮತ್ತು ಸದರಿ ಪ್ರಾಧಿಕಾರ 
ವರ್ಗದ ಸಮಿತಿಗಳ ಕಾರ್ಯದರ್ಶಿಯಾಗಿರತಕ್ಕುದು. 


ಶ್ರೀ ಕಿ.ನಾ.ಲಕ್ಷ್ಮೀನಾರಾಯಣ 
ನಿವೃತ್ತ ಶಿಕ್ಷಣಾಧಿಕಾರಿಗಳು, 

ಶ್ರೀ ನರಸಿಂಹಸ್ವಾಮಿ ಗುಡಿಬೀದಿ, 
ನಾಗಮಂಗಲ. 


€ ಎಸ್‌.ಶಿವಾಜಿರಾವ್‌, ಅಧ್ಯಕ್ಷರು, 
ರಸಭೆ, ಶ್ರೀರಂಗಪಟ್ಟಣ 


ಡು 


೦ಘದ ಅಧ್ಯಕ್ಷರು, ಕೆ.ಆರ್‌.ಪೇಟೆ. 


ಜಿಲ್ಲಾ ಗಂಥಾಲಯ ಪ್ರಾಧಿಕಾರ ವರ್ಗ 
ರಚನೆಯಾದ ಸದಸ್ಯರಲ್ಲಿ ಒಬ್ಬ 
ಉಪಾಧ್ಯಕ್ಷರನ್ನು ಚುನಾಯಿಸುವುದು. 


ಮುಖ್ಯ ಗ್ರಂಥಾಲಯಾಧಿಕಾರಿ, 


ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಮಂಡ್ಯ 


ಶ್ರೀ ಕೆ.ಆರ್‌. ನೀಲಕಂಠ, ಪುರಸಭೆ 





ಪದನಾಮ 


ಸದಸ್ಯರು 


ಸದಸ್ಯರು ಹಾಗೂ 
ಪದನಿಮಿತ್ತ 


ಕಾರ್ಯದರ್ಶಿಗಳು 








ಪಿ.ಆರ್‌. 379 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ(ಸಾಮಾನ್ಯ) 


ಶಿಕ್ಷ. ಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಇಡಿ 261 ಎಲ್‌ಐಬಿ 2012, ಬೆಂಗಳೂರು, ದಿನಾಂಕ:09.05.2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯ ಅಧಿನಿಯಮಗಳು 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 18(1)ಎ ರಿಂದ (ಎಂ)(2)ರ 
ಮತ್ತು (3)ರಲ್ಲಿನ ಪ್ರದತ್ತ ಅಧಿಕಾರದನ್ವಯ, ಧಾರವಾಡ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ 








ಮಾಡಿ ಆದೇಶಿಸಿದೆ. 
ಪ್ರಕರಣ ವಿವರ ಪದನಾಮ 
18(1) ಜಿಲ್ಲೆಯ ಡೆಪ್ಕುಟ ಕಮೀಷನರವರು, ಇವರು ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ, ಅಧ್ಯಕ್ಷರು 


(ಎ) 








ಅಧಿಕಾರ ಪ್ರಯುಕ್ತ ಸದರಿ ಪ್ರಾಧಿಕಾರ ವರ್ಗದ 
ಸಭಾಪತಿಯಾಗಿ (ಚೇರ್ಮನರಾಗಿ) ಇರತಕ್ಕುದು; 





ಧಾರವಾಡ 






































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ೯೨೯ 
ಪ್ರಕರಣ ವಿವರ ಪದನಾಮ 
18(1) ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ ಉಪನಿರ್ದೇಶಕರು, ಸದಸ್ಯರು 
(ಬಿ) | ಎಜ್ಯುಕೇಷನಲ್‌ ಇನ್‌ಸ್ಪೆಕ್ಟರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ 
18(1) ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ ಪೈಕಿ 1) ಶ್ರೀ ಅಶೋಕ್‌, ಈರಪ್ಪ ಕುಸುಗಲ್‌ ಸದಸ್ಯರು 
(ಸಿ) ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು; ಅಳಗವಾಡಿ, ನವಲಗುಂದ ತಾ: 
ಧಾರವಾಡ.ಜಿಲ್ಲೆ 
2) ಶ್ರೀಮತಿ ಗೀತಾ ನಾಗಪ್ಪ ಕರೇಮನವರ್‌, 
ನ ತ ಸದಸ್ಯರು 
ಗುಡಿಗೇರಿ, ತಾ : ಕುಂದಗೋಳ್‌, 
ಧಾರವಾಡ ಜಿಲ್ಲೆ 
18(1) ಐವತ್ತು ಸಾವಿರಕ್ಕಿಂತ ಕಡಿಮೆ ಯಾಗಿಲ್ಲದ 
(ಡಿ) ಜನಸಂಖ್ಯೆಯುಳ್ಳ ಒಂದು ನಗರ ಪಾಲಿಕೆ ಪ್ರದೇಶದ ಶ್ರೀ ಮುತ್ತಯ್ಯ, ಮುದಕಯ್ಯ ನಾಗಾವಿಮಠ ಸದಸ್ಯರು 
ಮೇಲೆ ಅಧಿಕಾರ ವ್ಯಾಪ್ತಿಯುಳ್ಳ-ದ್ಹಾಗಿದ್ದು ಒಂದು 
SL ಪುರಸಭೆ, ಅಣ್ಣೆಗೇರಿ. 
ನಗರ ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗವು 
ಸ್ಥಾಪಿತವಾಗಿರುವ ಪ್ರದೇಶದ ಹೊರತು ಬೇರೆ 
ಜಿಲ್ಲೆಯಲ್ಲಿ ಇರುವ ಪ್ರತಿ ನಗರ ಪಾಲಿಕೆ ಸಭೆ 
ಯಿಂದ ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಯಿಂದ 
ಅವುಗಳ ಸದಸ್ಯರುಗಳ ಪೈಕಿ ಚುನಾಯಿಸಲ್ಪಟ್ಟ ವ್ಯಕ್ತಿ ; 
18(1) (ಇ) | ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ 1. ಶ್ರೀಮತಿ ಚೇತನಾ ಕಲ್ಲಂಗೋಡ ಸದಸ್ಯರು 
ಒಂದು ನಗರಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ ಪಾಟೀಲ್‌, ನವಲ್‌ಗುಂದ್‌ 
ವ್ಯಾಸ್ತಿಯಕ್ಕಷ್ಟ ವ ಬಿಲ ಹಲ್ಲಿ ಇರಿವ ಸತ್ತ 2. ಶ್ರೀ ಬಸವರಾಜ್‌ ಎನ್‌. ವಟವಟಿ, pl 
ಪಾಲಿಕೆ ಸಭೆಗಳ ಅಥವಾ ಇತರ ನಗರ ಪಾಲಿಕೆ PON % 
ಸಂಸ್ಥೆಗಳ ಸದಸ್ತರುಗಳ ಪೈಕಿ ರಾಜ್ಯ 
`` $ ಶ್ರ $ 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಇಬ್ಬರು ವ್ಯಕ್ತಿ 
18(1) ಮೈಸೂರು ಪುಸ್ತಕ ಭಂಡಾರ ಸ೦ಘದ ಜಿಲ್ಲಾ ಇರುವುದಿಲ್ಲ —— 
(ಎಫ್‌) ಶಾಖೆಯ ಕೌನ್ಸಿಲ್‌ ಯಾವು-ದಾದರೂ ಇದ್ದರೆ, 
ಅದರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 
ಇಬ್ಬರು ವ್ಯಕ್ತಿ 
18(1 (ಜಿ) | ರಾಜ್ಯ ಸರ್ಕಾರದವರಿಂದ ಜಿಲ್ಲೆಯಲ್ಲಿನ ತಾಲ್ಲೂಕು ಶ್ರೀಮತಿ ಕಸ್ತೂರಿ ಶೇಖಪ್ಪ ರಾಯರ್‌, ಸದಸ್ಯರು 
ಅಭಿವೃದ್ಧಿ ಮಂಡಲಿಗಳ ಸದಸ್ಯರುಗಳ ಪೈಕಿಯಿಂದ ಕುಂದಗೋಳ್‌ ತಾ : ಧಾರವಾಡ ಜಿಲ್ಲೆ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 
18(1) ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ 1 ಶ್ರೀ ಗುರುಪಾದಯ್ಯ ಬಸಯ್ಯ ಇಂಡಿ, ಸದಸ್ಯರು 
(ಹೆಚ್‌) | ಟೌನು ಪಂಚಾಯತಿಗಳ ಸದಸ್ಯರುಗಳ ಪೈಕಿಯಿಂದ ಪುಡಕಲಕಟ್ಟಿ, ಜಿಲ್ಲಾ ಧಾರವಾಡ. 
ಸ್‌ ಗ್ರ 
ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ 2) ಶ್ರೀ ಶಿವಶಂಕರ್‌ ಚನ್ನಪ್ಪ ಕಲ್ಲೂರು, ಸಡಖ 








ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು; 





ಅಣ್ಣೇಗೇರಿ, ಜಿಲ್ಲಾ ಧಾರವಾಡ 





















































೯೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 
ಪ್ರಕರಣ ವಿವರ ಪದನಾಮ 

18(1)(ಐ) | ಜಿಲ್ಲೆಯಲ್ಲಿನ ಸಹಾಯ ಪೋಷಿತ ಪುಸ್ತಕ ಅಧ್ಯಕ್ಷರು, ಸದಸ್ಯರು 
ಭಂಡಾರಗಳ ಸಂಬ೦ಧವಾದ ಆಡಳಿತ ಸಂಸ್ಥೆಗಳ ಜ್ಞಾನೋದಯ ವಾಚನಾಲಯ ಸಮಿತಿ. 
ಸದಸ್ಯರುಗಳ ಪೈಕಿಯಲ್ಲಿ ರಾಜ್ಯ ಸರ್ಕಾರದವರಿಂದ ಮೊರಬ, ನವಲಗುಂದ ತಾ : ಧಾರವಾಡ 
ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; ಜಿಲ್ಲೆ 

18(1) (ಜೆ) | ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಪಿನ್ಸಿಪಾಲರು, ಸದಸ್ಯರು 
ಜತನ ಇಸತಲ್ಟ್ಟ ಬಳಯುವ ಒಂದು ಕಾಡ ಸಿದ್ಧೇಶ್ವರ ಕಲಾ ಮಹಾ ವಿದ್ಯಾಲಯ 
ಮೊದಲನೆಯ ದರ್ಜೆಯ ಕಾಲೇಜಿನ ಒಬ್ಬರು ಹುಬ್ಬಳ್ಳಿ, ತಾ : ಧಾರವಾಡ ಜಿಲ್ಲೆ 
ಪ್ರಿನ್ಸಿಪಾಲರು ; 
18(1) (ಕೆ) | ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ | ಮುಖ್ಯೋಪಾದ್ಯಾಯರು, ಸದಸ್ಯರು 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು | ಒರ್‌ ಎಲ್‌.ಎಸ್‌. ಪ್ರೌಢಶಾಲೆ, ಧಾರವಾಡ. 
ಹೈಸ್ಕೂಲಿನ ಒಬ್ಬ ಮುಖ್ಯೋಪಾಧ್ಯಾಯರು 
181/(ಎಲ್‌) | ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ | ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಸದಸ್ಯರು 
ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಅಥವಾ ಅದರ | ಶಿಕ್ಷಣ ಇಲಾಖೆ, ತಾ : ಧಾರವಾಡ ಜಿಲ್ಲೆ 
ಒಂದು ಭಾಗದಲ್ಲಿ ಅಧಿಕಾರ ವ್ಯಾಪ್ತಿ ಹೊಂದಿರುವ 
ವಿದ್ಯಾಭ್ಯಾಸ ಇಲಾಖೆಯ ಒಬ್ಬ ಪದಾಧಿಕಾರಿ ; 
18(1)(ಎಂ) | ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸ ವಾಗಿರುವ 1 ಶ್ರೀಮತಿ ಮಾಲತಿ ಪಟ್ಟಣಶೆಟ್ಟಿ, ರಜತಗಿರಿ ಸದಸ್ಯರು 
ವ್ಯಕ್ತಿಗಳ ಪೈಕಿ ರಾಜ್ಯ ಸರ್ಕಾರದವರಿ೦ದ ನಾಮ ಧಾರವಾಡ (ತಾ), ಧಾರವಾಡ (ಜಿಲ್ಲೆ) 
ನಿರ್ದೇಶನ ಮಾಡಲ್ಲಟ್ಟ ಮೂವರು ವ್ಯಕ್ತಿಗಳು 2) ಶ್ರೀ ಶಿವಾನಂದ ಕೆಳಗಿನಮನಿ, ಕರ್ನಾಟಕ J 
$ 
ಇರತಕ್ಕುದು ; ಕಲಾ ಮಹಾ ವಿದ್ಯಾಲಯ, ಧಾರವಾಡ 
3) ಶ್ರೀ ರಫೀಕ್‌ ಅಹಮದ್‌, ಹಜರತ್‌ ಅಲಿ 
ಸದಸ್ಯರು 
ದೊಡಮನಿ ಹುನಕಲ್‌, ಹುಬ್ಬಳ್ಳಿ 
ಧಾರವಾಡ (ಜಿಲ್ಲೆ) 

18 (2) ಜಿಲ್ಲಾ ಪುಸ್ತಕ ಭಂಡಾರದ ಪ್ರಾಧಿಕಾರ ವರ್ಗದ ಜಿಲ್ಲಾ ಗ್ರಂಥಾಲಯ ಸಭೆಯ ಪ್ರಾಧಿಕಾರಿಗಳ ಉಪಾಧ್ಯಕ್ಷರು 
ಉಪಸಭಾಪತಿಯವರ (ವೈಸ್‌ಚೇರ್ಮನ್ನರು) ಸದಸ್ಯರು ತಮ್ಮಲ್ಲಿ ಒಬ್ಬರನ್ನು ಉಪಾಧ್ಯಕ್ಷರನ್ನಾಗಿ 
ಸದಸ್ಯರಿಂದ ಅವರ ಪೈಕಿಯಿಂದಲೇ ಚುನಾಯಿಸಲ್ಪಡ ಆಯ್ಕೆ ಮಾಡಿಕೊಳ್ಳುವುದು. 
ತಕ್ಕುದು. 

18 (3) ಜಿಲ್ಲೆಯ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು ಮುಖ್ಯ ಗ್ರಂಥಾಲಯಾಧಿಕಾರಿ ಸದಸ್ಯರು ಹಾಗೂ 
ಅಧಿಕಾರ ಪ್ರಯುಕ್ತ ಜಿಲ್ಲಾ ಪುಸ್ತಕ ಭಂಡಾರ ಜಿಲ್ಲಾ ಕೇಂದ್ರ ಗಂಥಾಲಯ, ಧಾರವಾಡ. ಪದನಿಮಿತ್ತ 
ಪ್ರಾಧಿಕಾರ ವರ್ಗದ ಮತ್ತು ಸದರಿ ಪ್ರಾಧಿಕಾರ ಕಾರ್ಯದರ್ಶಿಗಳು 
ವರ್ಗದ ಸಮಿತಿಗಳ ಕಾರ್ಯದರ್ಶಿಯಾಗಿರತಕ್ಕುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಬಿ. ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಸಾಮಾನ್ಯ) 
ಪಿ.ಆರ್‌. 380 ಶಿಕ್ಷಣ ಇಲಾಖೆ. 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ೯೩೧ 





ಶಿಕ್ಷ. ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಡಿ 83 ಎಲ್‌ಐಬಿ 2012, ಬೆಂಗಳೂರು, ದಿನಾಂಕ: 17.05.2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 18 ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ವಿಜಾಪುರ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 








ಪ್ರಕರಣ ವಿವರ ಸದಸ್ಯರು ಪದನಾಮ 
18(1 | ಜಿಲ್ಲೆಯ ಡೆಪ್ಕುಟ ಕಮೀಷನರ್‌ರವರ, ಇವರು ಅಧಿಕಾರ ಜಿಲ್ಲಾಧಿಕಾರಿಗಳು, ವಿಜಾಪುರ ಜಿಲ್ಲೆ, ವಿಜಾಪುರ ಅಧ್ಯಕ್ಷರು 


(ಎ) | ಪ್ರಯುಕ್ತ ಸದರಿ ಪ್ರಾಧಿಕಾರ ವರ್ಗದ ಸಭಾಪತಿಯಾಗಿ 
(ಚೇರ್ಮನ್‌ರಾಗಿ) ಇರತಕ್ಕದು; 




















18(1) | ಜಿಲ್ಲಾ ವಿದ್ಯಾಧಿಕಾರಿ ಅಥವಾ ಜಿಲ್ಲೆಯ ಎಜ್ಯುಕೇಷನಲ್‌ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸದಸ್ಯರು 
(ಬಿ) | ಇನೆಸ್ಟಕ್ಟರು; ವಿಜಾಪುರ. 
18(1) | ಜಿಲ್ಲಾ ಅಭಿವೃದ್ಧಿ ಸಭೆಯಿಂದ ಅದರ ಸದಸ್ಯರ ಪೈಕಿ 1) ಶ್ರೀಮತಿ. ಸೌಮ್ಯ ಡಾ| ಮಲ್ಲಿಕಾರ್ಜುನ. ಸದಸ್ಯರು 
(ಸಿ) ಚುನಾಯಿತರಾದ ಇಬ್ಬರು ವ್ಯಕ್ತಿಗಳು ಕಲ್ಲೂರ.ಜಿ. ಪಂ. ಸದಸ್ಯರು ಸಾಲೋಟಗಿ 
ಮತಕ್ಷೇತ್ರ. 
2) ಶ್ರೀಮತಿ. ಶಶಿಕಲಾ. ರೇವಣಸಿದ್ದ. ಪಾಟೀಲ. 
ಜಿ. ಪಂ. ಸದಸ್ಯರು ಬರಡೋಲ ಮತಕ್ಷೇತ್ರ ಜ್‌ 

18(1) | ಐವತ್ತು ಸಾವಿರಕ್ಕಿಂತ ಕಡಿಮೆಯಾಗಿಲ್ಲದ ಜನಸಂಖ್ಯೆಯುಳ್ಳ 
(ಡಿ) | ಒಂದು ನಗರ ಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ ಅನ್ವಯಿಸುವುದಿಲ್ಲ SN 

ವ್ಯಾಪ್ತಿಯುಳ್ಳದ್ದಾಗಿದ್ದು ಒಂದು ನಗರ ಪುಸ್ತಕ ಭಂಡಾರ 

ಪ್ರಾಧಿಕಾರ ವರ್ಗವು ಸ್ಥಾಪಿತವಾಗಿರುವ ಪ್ರದೇಶದ 

ಹೊರತು ಬೇರೆ ಜಿಲ್ಲೆಯಲ್ಲಿ ಇರುವ ಪ್ರತಿ ನಗರ ಪಾಲಿಕೆ 

ಸಭೆಯಿಂದ ಅಥವಾ ಇತರ ನಗರ ಪಾಲಿಕೆ ಸಂಸ್ಥೆಯಿಂದ 

ಅವುಗಳ ಸದಸ್ಯರುಗಳ ಪೈಕಿ ಚುನಾಯಿಸಲ್ಪಟ್ಟ ವ್ಯಕ್ತಿ ; 
18(1) | ಐವತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ ಒಂದು ಶ್ರೀ. ಜಗದೇಶ. ಕೊಟ್ರಶೆಟ್ಟಿ ಪುರಸಭೆ ಬಸವನ ಸದಸ್ಯರು 
(ಇ) | ನಗರ ಪಾಲಿಕೆ ಪ್ರದೇಶದ ಮೇಲೆ ಅಧಿಕಾರ ಬಾಗೇವಾಡಿ 

ವ್ಯಾಪ್ತಿಯುಳ್ಳದ್ದಾಗಿದ್ದು ಜಿಲ್ಲೆಯಲ್ಲಿ ಇರುವ ನಗರ ಪಾಲಿಕೆ 

ಸಭೆಗಳ ಇತರ ಪಾಲಿಕೆ ಸಂಸ್ಥೆಗಳ ಸದಸ್ಯರುಗಳ ಪೈಕಿ 

ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ 

ಇಬ್ಬರು ವ್ಯಕ್ತಿಗಳು; 
18(1) ಮೈಸೂರು ಪುಸ್ತಕ ಭಂಡಾರ ಸಂಘದ ಜಿಲ್ಲಾ ಶಾಖೆಯ ಅನ್ವಯಿಸುವುದಿಲ್ಲ —— 
(ಎಫ್‌) | ಕೌನ್ಸಿಲ್‌ ಯಾವುದಾದರೂ ಇದ್ದರೆ, ಅದರಿಂದ ನಾಮ 

ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು; 
18(1) | ರಾಜ್ಯ ಸರಕಾರದವರಿಂದ ಜಿಲ್ಲೆಯಲ್ಲಿನ ತಾಲ್ಲೂಕು ಶ್ರೀ ತಪಶೆಟ್ಟಿ. ಮಾಮಲ್ಲಪ್ಪ. ಶಿವಪ್ಪ. ತಾಲ್ಲೂಕ ಸದಸ್ಯರು 


(ಜಿ) ಅಭಿವೃದ್ಧಿ ಮಂಡಳಿಗಳ ಸದಸ್ಯರುಗಳ ಪೈಕಿಯಿಂದ ನಾಮ ಪಂಚಾಯತ ಸದಸ್ಯರು ಬಸವನ ಬಾಗೇವಾಡಿ 
ನಿರ್ದೇಶನ ಮಾಡಲ್ಪಟ್ಟ ಒಬ್ಬರು ವ್ಯಕ್ತಿ ; 

































































೯೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 
ಪ್ರಕರಣ ವಿವರ ಸದಸ್ಯರು ಪದನಾಮ 

18(1) | ಜಿಲ್ಲೆಯಲ್ಲಿನ ಗ್ರಾಮ ಪಂಚಾಯತಿಗಳ ಹಾಗೂ ಟೌನು 1) ಶ್ರೀಮತಿ ನೀಲಕಮಲ ಮಲನಗೌಡ ಪಾಟೀಲ. ಸದಸ್ಯರು 

(ಹೆಚ್‌) | ಪಂಚಾಯತಿಗಳ ಸದಸ್ಯರುಗಳ ಪೈಕಿಯಿಂದ ರಾಜ್ಯ ಗ್ರಾಮ ಪಂಚಾಯತ ಸದಸ್ಯರು ಬಬಲೇಶ್ವರ 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಇಬ್ಬರು ತಾ/ಜಿ: ವಿಜಾಪುರ 
ವ್ಯಕ್ತಿಗಳು ; 2) ಶ್ರೀಮತಿ. ಭಾರತಿ. ಬಸಪ್ಪ ಚೌಡಪ್ಪನವರ, a 

ಗ್ರಾಮ ಪಂಚಾಯತ ಸದಸ್ಯರು, ಕೋಲಾರ * 
ತಾ। ಬಸವನಬಾಗೇವಾಡಿ 

18(1) | ಜಿಲ್ಲೆಯಲ್ಲಿನ ಸಹಾಯ ಘೋಷಿತ ಪುಸ್ತಕ ಭಂಡಾರಗಳ ಅನ್ವಯಿಸುವುದಿಲ್ಲ —— 

(ಐ) ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ 
ಪೈಕಿಯಲ್ಲಿ ರಾಜ್ಯ ಸರ್ಕಾರದಿಂದ ನಾಮ ನಿರ್ದೇಶನ 
ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು; 

18(1) | ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಪ್ರಾಂಶುಪಾಲರು. ವ್ಹಿ. ಬಿ. ದರಬಾರ. ಸದಸ್ಯರು 

(ಜು. ಕಡನೇಶನ್ನ ನಾಡವ ಜತನ ಬಂದು ಪದವಿ ಪೂರ್ವ ಕಾಲೇಜು, ವಿಜಾಪುರ 
ಮೊದಲನೆಯ ದರ್ಜೆಯ ಕಾಲೇಜಿನ ಒಬ್ಬರು 
ಪಿನ್ಸಿಪಾಲರು; 

18(1) | ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಮುಖ್ಯ ಗುರುಗಳು. ರ್ಕಾರಿ ಫ್ರೌಢ ಶಾಲೆ, ತಿಕೋಟಾ ಸದಸ್ಯರು 

(ಕೆ) ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಒಂದು ಹೈಸ್ಕೂಲಿನ ತಾ/ಜಿ: ವಿಜಾಪುರ. 
ಒಬ್ಬ ಮುಖ್ಯೋಪಾಧ್ಯಾಯರು 

18(1) | ರಾಜ್ಯ ಸರ್ಕಾರದಿಂದ ಅಧಿಕಾರ ಪ್ರಯುಕ್ತ ನಾಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬಿಜಾಪುರ ಸದಸ್ಯರು 

(ಎಲ್‌) | ನಿರ್ದೇಶನ ಮಾಡಲ್ಪಟ್ಟ ಜಿಲ್ಲೆಯಲ್ಲಿನ ಅಥವಾ ಅದರ 
ಒಂದು ಭಾಗದಲ್ಲಿ ಅಧಿಕಾರ ವ್ಯಾಪ್ತಿ ಹೊಂದಿರುವ 
ವಿದ್ಯಾಭ್ಯಾಸ ಇಲಾಖೆಯ ಒಬ್ಬ ಪದಾಧಿಕಾರಿ. 

18(1) | ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ ವಾಸವಾಗಿರುವ ವ್ಯಕ್ತಿಗಳ ಪೈಕಿ 1 ಶ್ರೀ ಡಾ. ಗುರುಪಾದ ಖಿವಾರಿ. ಸದಸ್ಯರು 

(ಎಂ) | ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಉಪನ್ಯಾಸಕರು, ಖಾಸ್ಗತೇಶ್ವರ, 
ಮೂವರು ವ್ಯಕ್ತಿಗಳು ಇರತಕ್ಕದ್ದು ಮಹಾವಿದ್ಯಾಲಯ, ತಾಳಿ ಕೋಟೆ ತಾ., 

ಮುದ್ದೆಬಿಹಾಳ, ವಿಜಾಪುರ 
pe] 
2) ಶ್ರೀ ಚನ್ನಪ್ಪ ಕಟ್ಟಿ ಉಪನ್ಯಾಸಕರು, ಸನ್ನು 
ಪೂರವಾಲ ಪದವಿ ಮಹಾವಿದ್ಯಾಲಯ, 
ಸಿಂದಗಿ, ಸದಸ್ಯರು 
3) ಶ್ರೀಮತಿ ವಿದ್ಯಾವತಿ ಅಂಕಲ ವಕೀಲರು, 
ವಿಜಾಪುರ. 

18(2) | ಜಿಲ್ಲಾ ಪುಸ್ತಕ ಭಂಡಾರದ ಪ್ರಾಧಿಕಾರ ವರ್ಗದ ಜಿಲ್ಲಾ ಗಂಥಾಲಯ ಪ್ರಾಧಿಕಾರದ ಸದಸ್ಯರಿಂದ ಉಪಾಧ್ಯಕ್ಷರು 
ಉಪಸಭಾಪತಿಯವರ (ವೈಸ್‌-ಚೇರ್ಮನ್ನರು) ಸದಸ್ಯರಿಂದ | ಚುನಾಯಿಸಲ್ಪಡುವ ಸದಸ್ಯರು 
ಅವರ ಪೈಕಿಯಿಂದಲೇ ಚುನಾಯಿಸಲ್ಪಡತಕ್ಕುದು ಉಪಾಧ್ಯಕ್ಷರಾಗಿರುತ್ತಾರೆ. 

18(3) | ಜಿಲ್ಲೆಯ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು ಅಧಿಕಾರ ಉಪನಿರ್ದೇಶಕರು, ಜಿಲ್ಲಾ ಕೇಂದ್ರ ಗಂಥಾಲಯ, ಸದಸ್ಯರು 
ಪ್ರಯುಕ್ತ ಜಿಲ್ಲಾ ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗದ ವಿಜಾಪೂರ ಹಾಗೂ 
ಮತ್ತು ಸದರಿ ಪ್ರಾಧಿಕಾರ ವರ್ಗದ ಸಮಿತಿಗಳ ಪದನಿಮಿತ್ತ 
ಕಾರ್ಯದರ್ಶಿಯಾಗಿರತಕ್ಕುದು. ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಬಿ.ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಸಾಮಾನ್ಯ) 
ಪಿ.ಆರ್‌. 387 ಶಿಕ್ಷಣ ಇಲಾಖೆ. 





ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ 


೯೩೩ 





ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ. ಆಡಿ 194 ಎಲ್‌ಐಬಿ 2012, ಬೆಂಗಳೂರು, ದಿನಾಂಕ:05.05.2012 


ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 17 


ಅಧಿಕಾರದನ್ವಯ ಮೈಸೂರು ನಗರ ಗ್ರಂಥಾಲಯ ಪ್ರಾಧಿಕಾರಕ್ಕೆ ಈ ಕೆಳಕಂಡ ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 


ರಲ್ಲಿನ ಪ್ರದತ್ತವಾದ 



































ಪ್ರಕರಣ ವಿವರ ಪದನಾಮ 
17(1) ಮುನಿಸಿಪಲ್‌ ಕಾರ್ಪೊೋರೇಷನ್ನಿನ ಮೇಯರ್‌ರವರು ಅಥವಾ | ಪೂಜ್ಯ ಮಹಾಪೌರರು ಮೈಸೂರು ಮಹಾ ಅಧ್ಯಕ್ಷರು 
(ಎ) ನಗರ ಪಾಲಿಕೆ ಸಭೆಯ ಅಥವಾ ನಗರದ ಬೇರೆ ನಗರಪಾಲಿಕೆ | ನಗರ ಪಾಲಿಕೆ, ಮೈಸೂರು 
ಸಂಸ್ಥೆಯವರು ಪ್ರಾಧಿಕಾರ ವರ್ಗದ ಅಧಿಕಾರ ಪ್ರಯುಕ್ತ 
ಸಭಾಪತಿಯಾಗಿರತಕ್ಕುದು ; 
17(1) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ (ಎಕ್ಸ್‌- ಪ್ರಾಂಶುಪಾಲರು, ಮಹಾರಾಣಿ ಮಹಿಳಾ ಕಲಾ ಉಪಾಧ್ಯಕ್ಷರು 
(ಬಿ) ಅಫಿಷಿಯೋ) ನೇಮಕ ಮಾಡಲ್ಪಟ್ಟ ನಗರದ ಮೊದಲ ದರ್ಜೆ | ಕಾಲೇಜು, ಮೈಸೂರು 
ಕಾಲೇಜು ಒಂದರ ಪಿನ್ನಿಪಾಲರು, (ಇವರು ಪ್ರಾಧಿಕಾರ 
ವರ್ಗದ ಉಪ ಸಭಾಪತಿಯಾಗಿ (ವೈಸ್‌-ಚೇರ್ಮನರಾಗಿ) 
ಇರತಕ್ಕುದು ; 
17(1) ನಗರದ ನಗರಪಾಲಿಕೆ ನಿಗಮದಿ೦ದ (ಮುನಿಸಿಪಲ್‌ 1. ಶ್ರೀಯುತ ಪಿ. ದೇವರಾಜು ವಾರ್ಡ್‌ ಸದಸ್ಯರು 
(ಸಿ) ಕಾರ್ಪೋರೇಷನ್‌), ನಗರಪಾಲಿಕೆ ಸಭೆಯಿಂದ ಅಥವಾ ನಂ.57, ಸದಸ್ಯರು, ಮೈಸೂರು 
ಇತರ ನಗರಪಾಲಿಕೆ ಸಂಸ್ಥೆಯಿಂದ ಅದರ ಸದಸ್ಯರುಗಳ ಮಹಾನಗರಪಾಲಿಕೆ 
ಪೈಕಿಯಿಂದ ಚುನಾಯಿಸಲ್ಪಡುವ ಇಬ್ಬರು ವ್ಯಕ್ತಿಗಳು ; ನಂ.203, ನೀತಿ ಮಾರ್ಗ, ಸಿದ್ದಾರ್ಥ 
ನಗರ, ಮೈಸೂರು. 
2. ಶ್ರೀಯುತ ಪ್ರಭುಮೂರ್ತಿ, ವಾರ್ಡ್‌ 
ನಂ.09, ಸದಸ್ಯರು, ಮೈಸೂರು ಸದಸ್ಯರು 
ಮಹಾನಗರಪಾಲಿಕೆ 
ನಂ.1716, 12ನೇ ಕ್ರಾಸ್‌, ಅಶೋಕ ಪುರಂ, 
ಮೈಸೂರು. 
17(1) ನಗರ ಸಹಾಯ ಪೋಷಿತ ಪುಸ್ತಕ ಭಂಡಾರಗಳ ಅಧ್ಯಕ್ಷರು, ಶಿಶು ಸಾಹಿತ್ಯ ಸಂಘ, ಮೈಸೂರು ಸದಸ್ಯರು 
ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ನರುಗಳ ರಾಜ್ಯ 
(ಡಿ) ಥಿ $ $ 
ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ 
ವ್ಯಕ್ತಿ ; 
17(1) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮ ಮುಖ್ಯೋಪಾಧ್ಯಾಯರು, ಸದಸ್ಯರು 
(ಇ) ನಿರ್ದೇಶನ ಮಾಡಲ್ಪಟ್ಟ ನಗರದಲ್ಲಿನ ಒಂದು ಹೈಸ್ಕೂಲಿನ ಸೆಂಟ್‌ ಜೋಸೆಫ್‌ ಕಾನ್ವೆಂಟ್‌ ಹೈಸ್ಕೂಲ್‌ ಮೈಸೂರು 
ಮುಖ್ಯೋಪಾಧ್ಯಾಯರು 
17 (1) | ಮೈಸೂರು ಪುಸ್ತಕ ಭಂಡಾರ ಸಂಘದ ನಗರ ಶಾಖೆ ದ 
(ಎಫ್‌) | ಯಾವುದಾದರೂ ಇದ್ದರೆ, ಅದರ ಸಮಿತಿಯಿಂದ ನಾಮ ಅಸ್ತಿತ್ವದಲ್ಲಿರುವುದಿಲ್ಲ 
ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 
171) ನಗರದಲ್ಲಿ ಅಧಿಕಾರ ವ್ಯಾಪ್ತಿಯು ರಾಜ್ಯ ಸರ್ಕಾರದವರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮೈಸೂರು ನಗರ, ಸದಸ್ಯರು 
(ಜಿ) ಅಧಿಕಾರ ಪ್ರಯುಕ್ತ ನಾಮ ನಿರ್ದೇಶನ ಮಾಡಲ್ಪಟ್ಟ ಮೈಸೂರು 
ವಿದ್ಯಾಭ್ಯಾಸ ಇಲಾಖೆಯ ಸಭಾಧಿಕಾರಿ ; 











೯೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 











ಪ್ರಕರಣ ವಿವರ ಪದನಾಮ 
17 (1) | ಸಾಮಾನ್ಯವಾಗಿ ನಗರದಲ್ಲೇ ವಾಸ ವಾಗಿರುವ ವ್ಯಕ್ತಿಗಳ ಪೈಕಿ | 1) ಶ್ರೀ ಎಸ್‌. ಚನ್ನಪ್ಪ ಮೈಸೂರು ವಿಶ್ವ ಸದಸ್ಯರು 
(ಹೆಚ್‌) | ರಾಜ್ಯ ಸರ್ಕಾರದವರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ವಿದ್ಯಾನಿಲಯ, ವಿಶ್ವಕೋಶದ ವಿಶ್ರಾಂತ 
ಇಬ್ಬರು ವ್ಯಕ್ತಿಗಳು ಇರತಕ್ಕುದು; ಸಂಪಾದಕರು ಹಾಗೂ ಹಿರಿಯ ಬರಹಗಾರರು 


ಅಧ್ಯಕ್ಷರು, ಶ್ರೀ ಕುವೆ೦ಪು ವಿಚಾರ ವೇದಿಕೆ, 
ಮೈಸೂರು, ನಂ. 642 (ಮಹಡಿ) 13 ನೇ 
ಮುಖ್ಯ ರಸ್ತೆ, 4ನೇ ಹಂತ, ಟ.ಕೆ. ಬಡಾವಣೆ, 


ಮೈಸೂರು-09 ಸದಸರು 


2) ಅಧ್ಯಕ್ಷರು, ರೋಟರಿ ಚಿಲ್ಲನ್ಸ್‌ 
ಅಸೋಸಿಯೇಷನ್‌ ಮೈಸೂರು. 




















1712) | ನಗರದ ಮುಖ್ಯ ಪುಸ್ತಕ ಭಂಡಾರ ಅಧಿಕಾರಿಯು ನಗರದ | ಉಪ ನಿರ್ದೇಶಕರು ಸದಸ್ಯರು 
ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗದ ಮತ್ತು ಸದರಿ ನಗರ ಕೇಂದ ಗಂಥಾಲಯ ಹಾಗೂ 
ಪ್ರಾಧಿಕಾರ ವರ್ಗದ ಸಮಿತಿಗಳ ಅಧಿಕಾರ ಪ್ರಯುಕ್ತ ಟು ಪದನಿಮಿತ್ತ 

ಸೂ 
ಕಾರ್ಯದರ್ಶಿ-ಯಾಗಿರತಕ್ಕುದು. ೪ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಬಿ.ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಸಾಮಾನ್ಯ) 
ಪಿ.ಆರ್‌. 376 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಆರ್‌ಡಿ 105 ಎಲ್‌ಆರ್‌ಎ 2009, ಬೆ೦ಗಳೂರು, ದಿನಾಂಕ: 25ನೇ ಮೇ, 2012. 
ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ (1961ದ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಲಾದ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನ ರದ್ದುಪಡಿಸಿ, ಅವರ ಬದಲಿಗೆ ಈ 


ಕೆಳಕಂಡ ವ್ಯಕ್ತಿಗಳನ್ನು ಅಧಿಕಾರೇತರ ಸದಸ್ಯರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ 
ಸದರಿ ಭೂ ನ್ಯಾಯ ಮಂಡಳಿಯನ್ನು ಪುನರ್‌ರಚಿಸಿ ಆದೇಶ ಹೊರಡಿಸಿದೆ. 


ಹಾಸನ ಜಿಲ್ಲೆ: ಸಕಲೇಶಪುರ ತಾಲ್ಲೂಕು ಭೂ ನ್ಯಾಯ ಮಂಡಳಿ 














ಹೆಸರು ಮತ್ತು ವಿಳಾಸ ವರ್ಗ 
1. ಶ್ರೀ ಹೆಚ್‌. ಆರ್‌. ರಾಮಚಂದ್ರ ಬಿನ್‌ ರಾಮೇಗೌಡ, ಹೆತ್ತೂರು ಸಾಮಾನ್ಯ 
ಗ್ರಾಮ ಮತ್ತು ಅಂಚೆ, ಸಕಲೇಶಪುರ ತಾಲ್ಲೂಕು. 
2. ಶ್ರೀ ಶಾಂತಮಲ್ಲಪ್ಪ ಬಿನ್‌ ಸೋಮಪ್ಪ, ಕೌಕುಡಿ ಗ್ರಾಮ, ಸಾಮಾನ್ಯ 
ಹೊಸೂರು ಅಂಚೆ, ಯಸಳೂರು ಹೋಬಳಿ, ಸಕಲೇಶಪುರ 
ತಾಲ್ತೂಕು. 
3. ಶ್ರೀ ಗಂಗಾಧರ್‌ ಬಿನ್‌ ಧರಣಪ್ಪ, ಶಿವನಂಜಪ್ಪ ಬಿಲ್ಲಿಂಗ್‌, ಸಾಮಾನ್ಯ 


ಚಂಪಕನಗರ, ಸಕಲೇಶಪುರ. 





4. ಶ್ರೀ ಹೆಚ್‌.ಕೆ. ಪ್ರೇಮಕುಮಾರ್‌ ಬಿನ್‌.ಕೆಂಚಯ್ಯ ಬೆಳಗೋಡು ಪರಿಶಿಷ್ಟ ಜಾತಿ 
ಗ್ರಾಮ ಮತ್ತು ಅಂಚೆ, ಸಕಲೇಶಪುರ ತಾಲ್ಲೂಕು. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎನ್‌. ಶ್ರೀನಿವಾಸ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 416 ಕಂದಾಯ ಇಲಾಖೆ(ಭೂ ಸುಧಾರಣೆ). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ೯೩೫ 





HOME SECRETARIAT 


ORDER 
No. HD 128 SST 2012, Bangalore, Dated: 28" May, 2012 


WHEREAS the Government of Karnataka having regard to the circumstances prevailing in the State is satisfied that it is 
necessary that all Commissioners of Police and all the District Magistrates to be empowered to exercise the powers under 
sub-section (2) of section 3 of the Karnataka Prevention of Dangerous Activities of Boot-leggers, Drug-Offenders, Gamblers, 
Goondas, Immoral Traffic Offenders and Slum-Grabbers Act, 1985 (Karnataka Act No. 12 of 1985). 


Now, therefore in exercise of the powers conferred by Sub-Section (2) of Section 3 of the Karnataka Prevention of 
Dangerous Activities of Boot Leggers, Drug-Offenders, Gamblers, Goondas, Immoral Traffic Offenders and Slum-Grabbers Act, 
1985 the Government of Karnataka hereby direct that all the Commissioners of Police and all the District Magistrates in the State 


shall exercise the powers conferred by sub-section (1) of Section 3 within the limits of their jurisdiction for a period of three months 
from 09-06-2012 to 08-09-2012. 


By Order and in the Name of the Governor of Karnataka 
PRAKASH Y. K. 
Under Secretary to Government, 
P.R. 417 Home Department (Law and Order) 


COMMERCE & INDUSTRIES SECRETARIAT 


NOTIFICATION 
No. Cl 16 RIS 2012, Bangalore, Dated: 25" May, 2012 


In exercise of the powers conferred under section 5(1) & 5(2) of the Right to Information Act, 2005 (Central Act 22 of 
2005) and in partial modification of the Notification No. Cl 37 RIS 2005, dt: 07-10-2005, vide SI.No.11 viz., “Small Scale Industries 


Section", the following Public Information Officers/ Assistant Public Information Officers are appointed with immediate effect: 














SL. SECTION PUBLIC INFORMATION ASSISTANT PUBLIC APPELLATE 

No. OFFICER INFORMATION OFFICER AUTHORITY 

11 Small Scale Industries Under Secretary (SSI) Desk Officer (SSI) Joint Director 
(Technical Cell) 

















By Order and in the Name of the Governor of Karnataka 
L.S.VASAN, 
Under Secretary to Government, 
Commerce & Industries Department 
P.R. 418 (Services & Co-Ordination). 


ನಗರಾಭಿವೃದ್ಧಿ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (A-24)(ಭಾಗ-॥) ಬೆಂಗಳೂರು, ದಿನಾಂಕ: 4ನೇ ಮೇ, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 125 ಎ೦ಎಲ್‌ಆರ್‌ 2008 (A-24)(ಭಾಗ-॥) ದಿನಾಂಕ 03-05-2012ರಂದು ಹೊರಡಿಸಿರುವ 


ಅಧಿಸೂಚನೆಯ 2ನೇ ಸಾಲಿನಲ್ಲಿರುವ ದಿನಾಂಕ: 19-02-2012ನ್ನು ದಿನಾಂಕ 19-02-2009 ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 
ಇನ್ನುಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ವಿ.ರಾಮಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 419 ನಗರಾಭಿವೃದ್ಧಿ ಇಲಾಖೆ. 


೯೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 10 ಸಿಎನ್‌ಎಸ್‌ 2012, ಬೆ೦ಗಳೂರು, ದಿನಾಂಕ: 15ನೇ ಮೇ, 2012. 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಪ್ರಕರಣ 29ರ ಉಪ ಪ್ರಕರಣ(1)ರ 
ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು “ಶ್ರೀ ಅಣ್ಣಾಸಾಹೇಬ ದೇವಪ್ಪಾ, ಖೇಮಲಾಪೂರೆ, ನಡಗುಂದಿ ಗ್ರಾಮ, 
ಬೆಳಗಾವಿ ತಾಲ್ಲೂಕು ಮತ್ತು ಜಿಲ್ಲೆ ಇವರನ್ನು ಘಟಪ್ರಭಾ ಯೋಜನಾ ಮಟ್ಟದ ನೀರು ಬಳಕೆದಾರರ ಸಹಕಾರಿ ಸಂಘಗಳ ಮಹಾಮಂಡಳ ನಿ. ಹಿಡಕಲ್‌ 
ಡ್ಯಾಂ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯ ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಸಿ.ಸತೀಶ್‌, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ. 
ಪಿ.ಆರ್‌. 420 ಸರ್ಕಾರದ ಉಪ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಳ 113 ಎಂಆರ್‌ ಇ(1) 2012, ಬೆಂಗಳೂರು, ದಿನಾಂಕ: 23ನೇ ಮೇ, 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 331 ಎಂಆರ್‌ಇ(3) 2008 ದಿನಾಂಕ: 31-07-2010 ರಲ್ಲಿ ಬಾಗಲಕೋಟಿ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರನ್ನಾಗಿ ಶ್ರೀ. ಪ್ರಭುಸ್ವಾಮಿ ಸರಗಣಾಚಾರಿ ಮತ್ತು ಉಪಾಧ್ಯಕ್ಷರನ್ನಾಗಿ ಶ್ರೀ ಎಸ್‌.ಎಂ. ಹರಗಬಲ್‌ ಇವರುಗಳನ್ನು ನಾಮ 

ನಿರ್ದೇಶನ ಮಾಡಿರುವುದನ್ನು ದಿನಾಂಕ: 31-07-2012 ವರೆಗೆ ಮುಂದುವರೆಸಲಾಗಿದೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ, 
ಪಿ.ಆರ್‌. 421 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 113 ಎ೦ಂಆರ್‌ಆ(2) 2012, ಬೆಂಗಳೂರು, ದಿನಾಂಕ: 23ನೇ ಮೇ, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 331 ಎ೦ಆರ್‌ಇ(2) 2008 ದಿನಾಂಕ: 31-07-2010 ರಲ್ಲಿ ಬೀಳಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಅಧ್ಯಕ್ಷರನ್ನಾಗಿ ಶ್ರೀ. ಕೃಷ್ಣಗೌಡ ವೆಂಕನಗೌಡ ಪಾಟೀಲ್‌ ಮತ್ತು ಉಪಾಧ್ಯಕ್ಷರನ್ನಾಗಿ ಶ್ರೀ ಅನಿಲ್‌ ಕುಮಾರ್‌ ಕೇಶವರಾವ್‌ ದೇಶಪಾಂಡೆ 
ಇವರುಗಳನ್ನು ನಾಮ ನಿರ್ದೇಶನ ಮಾಡಿರುವುದನ್ನು ದಿನಾಂಕ: 31-07-2012 ವರೆಗೆ ಮುಂದುವರೆಸಲಾಗಿದೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವಮೂರ್ತಿ, 
ಪಿ.ಆರ್‌. 422 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 114 ಎ೦ಆರ್‌ಆ 2012, ಬೆಂಗಳೂರು, ದಿನಾಂಕ: 29ನೇ ಮೇ, 2012. 


ಶ್ರೀ. ಸಿ. ಗುರುಸ್ವಾಮಿ, ಕೊ೦ಗರಹಳ್ಳಿ ಇವರನ್ನು ಕೊಳ್ಳೇಗಾಲ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕೃಷಿ ಸಂಸ್ಕರಣ ಸಹಕಾರ ಸಂಘ 
ಕ್ಷೇತ್ರದ ವತಿಯಿಂದ ಖಾಲಿ ಇರುವ ಸದಸ್ಯ ಸ್ಥಾನಕ್ಕೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 
1966 ರ ಕಲಂ 18(2)ರನ್ವಯ ಕೊಳ್ಳೇಗಾಲ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿ.ಕೆ. ವಾಸುದೇವಮೂರ್ತಿ, 
ಪಿ.ಆರ್‌. 423 ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ೯೩೭ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ. 484 ವೆಚ್ಚ 12/12 ಬೆಂಗಳೂರು, ದಿನಾಂಕ: 01ನೇ ಜೂನ್‌, 2012. 


ಪ್ರವಾಸೋದ್ಯಮ ಇಲಾಖೆಯ ಯೋಜನೆಗಳ ಗ್ಲೋಬಲ್‌ ಇನ್‌ವೆಸ್ಟ್‌ಮೆ೦ಟ್‌ ಮೀಟ್‌-2012ರಲ್ಲಿ ಕೆ.ಐ.ಪಿ.ಡಿ.ಸಿ ಸಂಸ್ಥೆಯನ್ನು Transaction 
Advisor ಆಗಿ ನೇಮಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಪ್ರವಾಸೋದ್ಯಮ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪ್ರವಾಸೋದ್ಯಮ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಪು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ.ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 424 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ. 485 ವೆಚ್ಚ 12/12 ಬೆಂಗಳೂರು, ದಿನಾಂಕ: 02ನೇ ಜೂನ್‌, 2012. 


ಸಾಮಾಜಿಕ, ಆರ್ಥಿಕ ಮತ್ತು ಜಾತಿಗಣತಿ -2011 ರ ಕರಡು ಗಣತಿ ಅಂಕಿ ಅಂಶಗಳ ಪಟ್ಟಿ ಹಾಗೂ ಅಂತಿಮ ಗಣತಿ ಅಂಕಿ ಅಂಶಗಳ 
ಪಟ್ಟಿಗಳ ಮುದ್ರಣ ಕಾರ್ಯವನ್ನು 2008ನೇ ಚುನಾವಣಾ ಅವಧಿಯಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಮತದಾರರ ಪಟ್ಟಯನ್ನು ಮುದ್ರಿಸಲು 
ನಿಗಧಿಪಡಿಸಿದ್ದ ದರದಲ್ಲಿ ಮತ್ತು ಅವರು ವಿವಿಧ ಜಿಲ್ಲೆಗಳಲ್ಲಿ ಗುರುತಿಸಿದ್ದ ಮುದ್ರಣಕಾರರಿಂದ, ಈ ಗಣತಿಯ ಅಂಕಿ ಅಂಶಗಳ ಪಟ್ಟಿಯ ಮುದ್ರಣ 
ಕಾರ್ಯಕ್ಕೆಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ 


ಚಲಾಯಿಸಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ.ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 425 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 533 ವೆಚ್ಚ —12/12 ಬೆ೦ಗಳೂರು, ದಿನಾಂಕ: 02ನೇ ಜೂನ್‌, 2012. 


ಜಿಮ್‌ 2012 ನ್ನು ಜೂನ್‌ 06-08 ರಂದು ಆಯೋಜಿಸಲು ಈ ಕೆಳಕಂಡ ಕಾರ್ಯಗಳನ್ನು ಎಂ.ಸಿ.ಅಂಡ್‌ಎ, ಸಂಸ್ಥೆಗೆ ನೇರವಾಗಿ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


1. ಪ್ರಮುಖ ದಿನಪತ್ರಿಕೆಯಲ್ಲಿ Registration of Interest (೧೦1) ಜಾಹಿರಾತನ್ನು ರೂ.7,30,701/- ಗಳ ವೆಚ್ಚದಲ್ಲಿ ನೀಡುವುದು. 
2. ಜಿಮ್‌ ಎಕ್ಸ್‌ಪೋದಲ್ಲಿ ರೂ 6.00,000/- ವೆಚ್ಚದಲ್ಲಿ ಮಳಿಗೆ ಸ್ಥಾಪಿಸುವುದು ಮತ್ತು 


3. ಇಲಾಖೆಯಲ್ಲಿ ಬಂಡವಾಳ ಹೂಡಿಕೆಗೆ ಇರುವ ಅವಕಾಶಗಳ ಬಗ್ಗೆ ಪ್ರಮುಖ ದಿನಪತ್ರಿಕೆಯಲ್ಲಿ ರೂ.3,25,042/- ವೆಚ್ಚದಲ್ಲಿ ಜಾಹೀರಾತು 
ನೀಡುವುದು. 


೯೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 





ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸದರದಲ್ಲಿ ಸಂಗ್ರಹಿಸುವುದನ್ನು ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು ಎಂ.ಸಿ. ಅಂಡ್‌ ಎ. ಸಂಸ್ಥೆಯು ಈ ಕಾರ್ಯಗಳನ್ನು ಬೇರೆಯವರಿಗೆ ವಹಿಸುವುದಾದರೆ ಕೆ.ಟಿ.ಪಿ.ಪಿ ಅಧಿನಿಯಮ/ನಿಯಮಗಳನ್ನು 


ಪಾಲಿಸಬೇಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ.ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 426 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


HOME SECRETARIAT 
NOTIFICATION 
NO. HD 04 PCE 2012, Bangalore, Dated: 1°! June, 2012. 


Whereas in exercise of the powers conferred by sub section (1) of Section 3 of the Commission of Inquiry Act, 1952 
(Central Act LX of 1952) the Government of Karnataka appointed a One-man Commission of Inquiry headed by (10೧016 Justice 
R.G.Vaidyanatha, Former Judge of Karnataka and Bombay High Court for a period of three months to inquire into the incidents that 
occurred on Friday, the 2 March 2012, resulting in extensive violence, burning of private and public vehicles physical violence 
between media persons and some Advocates followed by police lathi-charge and bursting of teargas shells in the premises of the 
City Civil Court Complex, Bangalore. 


Whereas the term of the Commission will expire on 09-06-2012, 


And now, Whereas, on the request of the Commission of Inquiry vide their letter bearing No. RGVC 65/2012 dated: 
15-05-2012. The matter has been examined and in exercise of the powers conferred in it, the Government of Karnataka are pleased 


to extend the term of the Commission for a further period of six months from 10-06-2012 up to 09-12-2012. 


By Order and in the Name of the Governor of Karnataka 
PRAKASH.Y.K. 
Under Secretary to Government , 
P.R.428 Home Department (Law & Order). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಠ 52 ಮುಆಬಿ 2012, ಬೆಂಗಳೂರು, ದಿನಾಂಕ: 26ನೇ ಮೇ, 2012. 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ (1997)ರ ಕಲಂ 23(ಎ)ರ ಅಡಿ ಪ್ರದತ್ತವಾದ 


ಅಧಿಕಾರ ಚಲಾಯಿಸಿ ಬೆಳಗಾವಿ ಜಿಲ್ಲೆ, ಸವದತ್ತಿ ತಾಲ್ಲೂಕು, ಶಿರಸಂಗಿ ಶ್ರೀ ಕಾಳಿಕಾದೇವಿ ದೇವಸ್ಥಾನವನ್ನು ಅಧಿಸೂಚಿತ ಧಾರ್ಮಿಕ ಸಂಸ್ಥೆಗಳ ಪಟ್ಟಿಗೆ 
ಸೇರಿಸಲು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ನಾರಾಯಣಪ್ಪ, 
ಪೀಠಾಧಿಕಾರಿ, 
ಪಿ.ಆರ್‌. 429 ಕಂದಾಯ ಇಲಾಖೆ (ಮುಜರಾಯಿ). 
ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ. 478 ವೆಚ್ಚ 12/12 ಬೆಂಗಳೂರು, ದಿನಾಂಕ: 04ನೇ ಜೂನ್‌, 2012. 


ಈ ಹಿಂದೆ ದಿನಾಂಕ: 22-05-2012 ರಲ್ಲಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸಂ: ಆಇ 478 ವೆಚ್ಚ-12/2ನ್ನು ಈ ಕೆಳಕಂಡಂತೆ ತಿದ್ದುಪಡಿ 
ಮಾಡಲಾಗಿದ್ದು, ಅದರಂತೆ ಓದಿಕೊಳ್ಳಲು ಕೋರಲಾಗಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ೯೩೯ 





“ರಾಜ್ಯ ಸರ್ಕಾರದ ಆಸ್ತಿ ಮತ್ತು ಹಣಕಾಸು ನಿರ್ವಹಣೆಗಾಗಿ ಮಹಾಲೇಖಪಾಲರ ಕಛೇರಿಯ ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿಗಳಾದ 
ಶ್ರೀ ಟಿ.ಎನ್‌. ನಾಗರಾಜನ್‌, ಇವರ ಸೇವೆಯನ್ನು ಮಾಸಿಕ ₹30,000/- ಗಳ ಸಮಾಲೋಚನಾ ಶುಲ್ಕವಾಗಿ ಮತ್ತು 
ಶ್ರೀ ಸಿ.ಎಂ.ರಘೋತ್ತಮ್‌, ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿಗಳು, ಇವರ ಸೇವೆಯನ್ನು ಮಾಸಿಕ ₹25,000/- ಗಳ ಸಮಾಲೋಚನಾ ಶುಲ್ಕವಾಗಿ 
ಹಾಗೂ ಶ್ರೀ ಕೆ.ವಿ.ವೆಂಕಟೇಶ್‌, ನಿವೃತ್ತ ಜಿಲ್ಲಾ ಖಜಾನೆ ಅಧಿಕಾರಿ, ಇವರ ಸೇವೆಯನ್ನು ಮಾಸಿಕ ₹25,000/- ಗಳ ಸಮಾಲೋಚನಾ 
ಶುಲ್ಕವಾಗಿ ನಿಗಧಿಪಡಿಸಿ, ಇವರುಗಳನ್ನು ದಿನಾ೦ಕ: 01-04-2012 ರಿಂದ 6 ತಿಂಗಳ ಅವಧಿಗೆ ಸಮಾಲೋಚಕರನ್ನಾಗಿ ನೇಮಿಸಿಕೊಳ್ಳಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ ” 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ.ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 430 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ. 454 ವೆಚ್ಚ -12/12 ಬೆಂಗಳೂರು, ದಿನಾಂಕ: 04ನೇ ಜೂನ್‌, 2012. 


ದಾವಣಗೆರೆ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಮತ್ತು ಸಿಂಡಿಕೇಟ್‌ ಸಭಾಂಗಣಕ್ಕೆ ₹25.00 ಲಕ್ಷಗಳಲ್ಲಿ ಬೀಟೆ ನಿರ್ಮಿತ 
ಪೀಠೋಪಕರಣಗಳನ್ನು ಸರ್ಕಾರದ ಅಧೀನ ಸಂಸ್ಥೆಯಾದ ಮೆ: ಕಾವೇರಿ ಎಂಹೋರಿಯಂ, ಮೈಸೂರು, ಇವರಿಂದ ನೇರವಾಗಿ ಖರೀದಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಶಿಕ್ಷಣ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಸಮಂಜಸದರದಲ್ಲಿ ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಲ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ.ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 431 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ. 504 ವೆಚ್ಚ 12/12 ಬೆಂಗಳೂರು, ದಿನಾಂಕ: 04ನೇ ಜೂನ್‌, 2012. 


“Augmenting Private Sector Capacity to undertake PPP Projects " in the identified areas of the Infrastructure Sector 
ಬಗ್ಗೆ ಅಧ್ಯಯನ ಮತ್ತು ವರದಿ ತಯಾರಿಸುವ ಕಾರ್ಯವನ್ನು ಫೆಡರೇಷನ್‌ ಆಫ್‌ ಇಂಡಿಯನ್‌ ಛೇಂಬರ್ಸ್‌ ಆಫ್‌ ಕಾಮರ್ಸ್‌ ಅಂಡ್‌ ಇಂಡಸ್ಟ್ರೀಸ್‌ 
(FICCI) ಸಂಸ್ಥೆಗೆ ₹25.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ 
ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸದರದಲ್ಲಿ ಸಂಗ್ರಹಿಸುವುದನ್ನು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ.ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 432 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


೯೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ. 449 ವೆಚ್ಚ 12/12 ಬೆಂಗಳೂರು, ದಿನಾಂಕ: 04ನೇ ಜೂನ್‌, 2012. 
ರಾಜ್ಯ ಉಚ್ಛ ನ್ಯಾಯಾಲಯದಲ್ಲಿ ಬಾಡಿಗೆ ಆಧಾರದ ಮೇಲೆ M/s Matrix Security and Surveillance Pvt. Ltd., ಸಂಸ್ಥೆಯ ಮುಖಾಂತರ 


ಅಳವಡಿಸಿರುವ €೦TV ಗಳ ಕಾಲಾವಧಿಯನ್ನು ದಿನಾಂಕ: 01-04-2012 ರಿಂದ 30-06-2012ರವರೆಗೆ ವಿಸ್ತರಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ.ಎಸ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 433 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಆ. 470 ವೆಚ್ಚ -12/12 ಬೆಂಗಳೂರು, ದಿನಾಂಕ: 05ನೇ ಜೂನ್‌, 2012. 


ಸುವರ್ಣ ಆರೋಗ್ಯ ಸುರಕ್ಷಾಟ್ರಸ್ಟ್‌ನ ಐ.ಟಿ ವೇದಿಕೆಗೆ ಸಂಬಂಧಿಸಿದ ೦.೧.ಸೈಟ್‌ಸೌಲಭ್ಯವನ್ನು STPI ಸಂಸ್ಥೆಯ ಮುಖಾಂತರ 
ರೂ.12,36,350/-ಗಳ ವೆಚ್ಚದಲ್ಲಿ ಸ್ಥಾಪಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 


ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ.ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 434 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 456 ವೆಚ್ಚ —12/12 ಬೆ೦ಗಳೂರು, ದಿನಾಂಕ: 05ನೇ ಜೂನ್‌, 2012. 


ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಛೇರಿಯ ವ್ಯಾಪ್ತಿಯಲ್ಲಿರುವ ಕಂದಾಯ ಭವನ ಕಟ್ಟಡದಲ್ಲಿನ ಬೆಂಗಳೂರು ಉತ್ತರ ಹಾಗೂ ದಕ್ಷಿಣ 
ತಾಲ್ಲೂಕಿನ ತಹಶೀಲ್ದಾರ್‌ರವರ ಕಛೇರಿಯ ಒಳವಿನ್ಯಾಸ, ಪೀಠೋಪಕರಣ ಹಾಗೂ ವಿದ್ಯುದ್ಧೀಕರಣ ಕಾಮಗಾರಿಗಳನ್ನು ₹.89.14 ಲಕ್ಷಗಳ ಅಂದಾಜು 
ವೆಚ್ಚದಲ್ಲಿ ನೇರವಾಗಿ ಬೆಂಗಳೂರು ನಿರ್ಮಿತಿ ಕೇಂದ್ರ (ನಗರ)ಕ್ಕೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 
1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕಂದಾಯ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ನಿರ್ಮಿತಿ ಕೇಂದ್ರವು ಈ ಕಾಮಗಾರಿಗಳನ್ನು ಬೇರೆಯವರಿಂದ ಮಾಡಿಸುವುದಾದಲ್ಲಿ ಕೆ.ಟಿ.ಪಿ.ಪಿ ಅಧಿನಿಯಮ/ನಿಯಮಗಳನ್ನು ಪಾಲಿಸಬೇಕು. 
ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ.ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 435 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ೯೪೧ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 68 ಬೆಮಪ್ರಾ 2012, ಬೆಂಗಳೂರು, ದಿನಾಂಕ: 18ನೇ ಮೇ, 2012. 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 5 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಬಿಜಾಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಹಾಲಿ ಭೂ ಉಪಯೋಗವನ್ನು ಗುರುತಿಸಲು 
ದಿನಾಂಕ: 31-03-2012 ರಿಂದ ಜಾರಿಗೆ ಬರುವಂತೆ ನಿರ್ಧರಿಸಿ ಕಾರ್ಯನಿರ್ವಹಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎಂ. ವಾಸುದೇವ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಪಿ.ಆರ್‌. 436 ನಗರಾಭಿವೃದ್ಧಿ ಇಲಾಖೆ. 


FOREST, ENVIRONMENT AND ECOLOGY SECRETARIAT 
NOTIFICATION 
NO. FEE 36 EPC 2010, Bangalore, Dated: 04" June, 2012. 
In continuation to Government Notification No. FEE 36 EPC 2010, dated 02-07-2011 and in exercise of powers conferred 
under Section 28 of the Water (Prevention & Control of Pollution) Act, 1974 & Under Section 31 of the Air (Prevention & Control of 


Pollution) Act, 1981, Government hereby extends the term of office of Mr. Justice A.M. Farooq, Retired Judge of High Court of 
Karnataka, as Chairman, Karnataka State Appellate Authority, Bangalore by one year with effect from 01-07-2012. 


The terms & conditions shall remain the same as per Government Order No. FEE 97 EPC 2006, Dt: 23-7-2008. 


By Order and in the Name of the Governor of Karnataka, 
G.H.ANASUYAMMA, 
Under Secretary to Government, 
(Environment and Ecology) 
P.R.438 Forest, Environment and Ecology Department. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 50 ಮುಆಬಿ 2011, ಬೆಂಗಳೂರು, ದಿನಾಂಕ: 30ನೇ ಮೇ, 2012. 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ (1997)ರ ಕಲಂ 23(ಎ)ರ ಅಡಿ ಪ್ರದತ್ತವಾದ 


ಅಧಿಕಾರ ಚಲಾಯಿಸಿ ಬೆ೦ಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ದೀವಟಿಗೆ ರಾಮನಹಳ್ಳಿ ಗ್ರಾಮದ ಶ್ರೀ ಹನುಮಂತ ದೇವರ 
ದೇವಾಲಯವನ್ನು ಅಧಿಸೂಚಿತ ಧಾರ್ಮಿಕ ಸಂಸ್ಥೆಗಳ ಪಟ್ಟಿಗೆ ಸೇರಿಸಲು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಉಮಾಪತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 439 ಕಂದಾಯ ಇಲಾಖೆ (ಮುಜರಾಯಿ). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 18 ಗುಅಪ್ರಾ 2012, ಬೆಂಗಳೂರು, ದಿನಾಂಕ: 08ನೇ ಮೇ, 2012. 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಪ್ರಕರಣ 3(3)(ಎಂ) ಹಾಗೂ (4) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕ್ರಮವಾಗಿ ಈ ಕೆಳಕಂಡವರನ್ನು ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ ಮೂರು ವರ್ಷದ 
ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


೯೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 






































ಕ್ರಸಂ. ಹೆಸರು ಮತ್ತು ಗ್ರಾಮ ಹುದ್ದೆ 
1 ಶ್ರೀ ಶಿವಯೋಗಿ ಶಿವಲಿಂಗಪ್ಪಾ ನಾಗನಹಳ್ಳಿ, 
ಕ ಳ್ಳ ಸದಸ್ಯರು 
ಮನೆ ನಂ.116, ರಲ್ಲೇ ನಿಲ್ಲಾಣ ಎದುರುಗಡೆ, ತಾರಾಪ್ಟೆಲ್‌, 
ಪ ಬ ೪ (ಎಸ್‌.ಸಿ) 
ಗುಲ್ಬರ್ಗಾ — 585 102. 
2 ಶ್ರೀ ಲಿಂಗಣ್ಣ ಸಂಗಪ ಮಳ್ಳಿ, ಗುಲರ್ಗಾ. ಸದಸ್ಮರು 
ಮ ಣಿ w ೪ ಬ ಸ್ರ 
3 ಶ್ರೀ ಸಿದ್ದಾಜಿ ಶೀಮಂತರಾವ ಪಾಟೀಲ, 
ಮನೆ ನಂ.8-1304/7ಎ. ಗಾಂಧಿನಗರ, ಹುಮನಾಬಾದ್‌ ಸದಸ್ಯರು 
ರಸ್ತೆ ಗುಲ್ಬರ್ಗಾ — 585 104. 
4 ಶ್ರೀಮತಿ ನಳಿನಿ ಪ್ರಭುಲಿಂಗ ಮಹಗಾಂವ್ಕರ್‌, ಸದಸ್ಯರು 
ಜನತಾ ಲೇಔಟ್‌, ಗುಲ್ಬರ್ಗಾ. (ಮಹಿಳೆ) 
5 ಶ್ರೀ ಲಿಂಗಣ್ಣ, ಸಂಗಪ್ಪ ಮಳ್ಳಿ, ಶಹಬಜಾರ್‌, ಗುಲ್ಬರ್ಗಾ. ಆರ್ಕಿಟೆಕ್ಟ್‌ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎಂ. ವಾಸುದೇವ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಪಿ.ಆರ್‌. 442 ನಗರಾಭಿವೃದ್ಧಿ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಠ 55 ಮುಆಬಿ 2012, ಬೆಂಗಳೂರು, ದಿನಾಂಕ: 1-6-2012. 


ಕರ್ನಾಟಕ ಹಿ೦ದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ (1997)ರ ಕಲಂ 23ರ ಅಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಉತ್ತರ ಕನ್ನಡ ಜಿಲ್ಲೆ, ಹಳಿಯಾಳದಲ್ಲಿರುವ ಶ್ರೀ ತುಳಜಾ ಭವಾನಿ ದೇವಾಲಯವನ್ನು ಸದರಿ ಅಧಿನಿಯಮದ ಕಲಂ 35(1 ರ 
ಮೇರೆಗೆ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ತೆಗೆದುಹಾಕಲು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ನಾರಾಯಣಪ್ಪ 
ಪೀಠಾಧಿಕಾರಿ, 
ಪಿ.ಆರ್‌. 440 ಕಂದಾಯ ಇಲಾಖೆ (ಮುಜರಾಯಿ). 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಸಜ 137 ಎಂಆರ್‌ಆ 2012, ಬೆಂಗಳೂರು, ದಿನಾಂಕ: 6ನೇ ಜೂನ್‌, 2012. 


ಶ್ರೀ ಜಿ.ಆಯ್‌. ಅಂಗಡಿ, ಇವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 111) (10 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ವಿಶ್ವನಾಥ ನಾಗಪ್ಪ ಅಥಣಿ ಇವರನ್ನು 
ಬಾಗಲಕೋಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಸದ್ಯದ ಸಮಿತಿಯ ಅವಧಿಗೆ ಸದಸ್ಯರನ್ನಾಗಿ ನಾಮ 
ನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 

ಪಿ.ಆರ್‌. 457 ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ೯೪೩ 





KARNATAKA ೦೦/೯೧11೦೧'5 SECRETARIAT 
NOTIFICATION 
No. GS 31 BUM 2011, Bangalore, dated : 13" June 2012. 


Whereas an Inquiry has been ordered to probe into certain allegations of large scale malpractices in the examinations 
conducted at the Distance Education Centres and the matters relating to Kolar P.G. Centre and certain other matters of Bangalore 
University, vide Notification No. GS 31 BUM 2011, dated 24" December 2011, under section 8(1) of the Karnataka State 
Universities Act, 2000. 

Whereas, Justice Shri K. Shivashankar Bhat, retired Judge, High Court of Karnataka has been appointed as Commission 
of Inquiry to inquire into the complaints. 

Whereas, the Inquiry Commission has been requested to submit the report of Inquiry within 6 (six) months from the date 
of the notification. 

Whereas, Justice Shri K. Shivashankar Bhat has sought extension of time til 16" July 2012, for finalizing the 
inquiry report. 

AND NOW, THEREFORE, | H.R. Bhardwaj, Governor of Karnataka and Chancellor of the Universities in Karnataka, 
hereby extend the term of the Inquiry Commission till 20" July 2012. The other terms of reference stipulated in Notification 
dated 24" December 2012 shall remain unaltered. 

H.R. BHARDWAJ 
Governor of Karnataka & 
Chancellor of Universities 
R. KALPANA 
P.R. 456 Under Secretary to Governor 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 106 ಕೆಎಂಯು 2012, ಬೆಂಗಳೂರು, ದಿನಾಂಕ : 21-5-2012 


(0 


ಪರಂಪರೆ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 2011 (2012 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 2) ರ 1ನೇ ಪ್ರಕರಣ 


ಸಹ್ನಾ 
(2)ನೇ ಉಪ ಪ್ರಕರಣದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿ 


ಅಧಿನಿಯಮದ ಉಪಬಂಧಗಳು ಜಾರಿಗೆ ಬರುವ ದಿನಾಂಕವೆಂದು ಈ ಮೂಲಕ ಗೊತ್ತುಪಡಿಸುತ್ತದೆ. 


[eo 


(€ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಗೀತಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 458 ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, (ಆಡಳಿತ ಶಾಖೆ). 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್‌ಆರ್‌ 2008 (೦-8)(ಭಾಗ-1), ಬೆಂಗಳೂರು, ದಿನಾಂಕ : 11-6-2012 
ಅಧಿಸೂಚನೆ ಸಂಖ್ಯೆ : ನಅಇ 125 ಎಂಎಲ್‌ಆರ್‌ 2008 (ಸಿ-8) ದಿನಾಂಕ : 25-2-2009ರಲ್ಲಿ ಹಿರೇಕೆರೂರು ಪಟ್ಟಣ ಪಂಚಾಯತಿಗೆ 
ನಾಮನಿರ್ದೇಶನ ಮಾಡಿರುವ ಆದೇಶವನ್ನು ರದ್ದುಪಡಿಸಿ, ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1ಬಿ) ರಡಿಯಲ್ಲಿ ಪ್ರದತ್ತವಾದ 


ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಿರೇಕೆರೂರು ಪಟ್ಟಣ 
ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


೯೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೮, ೨೦೧೨ ಭಾಗ - ೪ಎ 





1. ಶ್ರೀ ಉಳವಿಗೌಡ ಸಿ. ವೀರನಗೌಡ, ಅಜಾದ ನಗರ, ಹಿರೇಕೆರೂರು. 
2. ಶ್ರೀ ನವೀನ ಶಿವಾನ೦ದಪ್ಪಾ ಕಣವಿ, ಹಿರೇಕೆರೂರು ಮುಖ್ಯ ರಸ್ತೆ, ಹಿರೇಕೆರೂರು. 
3. ಶ್ರೀ ಉಮೇಶ ಶಿವಮೂರ್ತೆಪ್ಪ ಬಣಕಾರ, ರಾಘವೇಂದ್ರ ಕಾಲೋನಿ, ಹಿರೇಕೆರೂರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ವಿ. ರಾಮಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 459 ನಗರಾಭಿವೃದ್ಧಿ ಇಲಾಖೆ. 


ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸನೀಇ 13 ಅಜಅ 2011, ಬೆಂಗಳೂರು, ದಿನಾಂಕ : 13-6-2012 


ರಾಜ್ಯ ಅಂತರ್ಜಲ ಅಭಿವೃದ್ಧಿ ಪಡಿಸುವ ಮತ್ತು ಅಂತರ್ಜಲದ ಅತಿ ಬಳಕೆ ನಿಯಂತ್ರಣ ಮಾಡುವ ಸಲುವಾಗಿ ಕರ್ನಾಟಕ ಅಂತರ್ಜಲ 
(ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ) ಅಧಿನಿಯಮ 2011 (2011ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 25) ರ 1ನೇ 
ಪ್ರಕರಣ (3)ನೇ ಉಪಪ್ರಕರಣದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಈ ಅಧಿನಿಯಮವನ್ನು ದಿನಾಂಕ : 
20-6-2011 ರಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸುವಂತೆ ಜಾರಿಗೆ ತರಲಾಗಿದೆ. ಸದರಿ ಅಧಿನಿಯಮದ ನಿಯಮ (5) ರನ್ವಯ ದಿನಾಂಕ : 
16-3-2012 ರಂದು ಕರ್ನಾಟಕ ಅ೦ತರ್ಜಲ ಪ್ರಾಧಿಕಾರವನ್ನು ರಚಿಸಲಾಗಿದೆ. 


ಮೇಲ್ಕಂಡ ಪ್ರಾಧಿಕಾರದ ದಿನಾ೦ಕ : 5-5-2012 ರಂದು ನಡೆದ ಮೊದಲನೇ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಅಂತರ್ಜಲ ಮಟ್ಟದ 
ಕುಸಿತ ಮತ್ತು ಅತಿಬಳಕೆ ನಿಯಂತ್ರಿಸಲು ಕರ್ನಾಟಕ ಅಂತರ್ಜಲ (ಅಭಿವೃದ್ದಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ) ಅಧಿನಿಯಮ 
2011 ಮತ್ತು ನಿಯಮಾವಳಿ 2012ನ್ನು ಈಗಾಗಲೇ ರಚಿಸಲಾಗಿರುವ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ 
ಸಮಿತಿಯನ್ನು ರಚಿಸುವ ಅಗತ್ಯತೆಯನ್ನು ಮನಗಂಡು ರಾಜ್ಯದಲ್ಲಿನ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ಸದಸ್ಯರೊಂದಿಗೆ 
ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚಿಸಿದೆ. 

















1. ಜಿಲ್ಲೆಯ ಜಿಲ್ಲಾಧಿಕಾರಿ ಅಧ್ಯಕ್ಷರು 

2 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌ ಉಪಾಧ್ಯಕ್ಷರು 

3. ಕಾರ್ಯಪಾಲಕ ಇಂಜಿನಿಯರ್‌, ಸಣ್ಣ ನೀರಾವರಿ ಇಲಾಖೆ ಸದಸ್ಯ ಕಾರ್ಯದರ್ಶಿ 
4. ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು ಸದಸ್ಯರು 

5. ಉಪ ನಿರ್ದೇಶಕರು/ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸದಸ್ಯರು 





6. | ಕಾರ್ಯಪಾಲಕ ಇಂಜಿನಿಯರ್‌, ಜಿಲ್ಲಾ ಪಂಚಾಯತ್‌ ಇಂಜಿನಿಯರಿಂಗ್‌ ಇಲಾಖೆ ಸದಸ್ಯರು 





7. ಕಾರ್ಯಪಾಲಕ ಇಂಜಿನಿಯರ್‌, ಕರ್ನಾಟಕ ವಿದ್ಯುತ್‌ ಪ್ರಸರಣ ಕಂಪನಿ ನಿಯಮಿತ ಸದಸ್ಯರು 





8. ಪರಿಸರ ಅಧಿಕಾರಿಗಳು, ಕರ್ನಾಟಕ ಮಾಲಿನ್ಯ ನಿಯಂತ್ರಣಾ ಮಂಡಳಿ ಸದಸ್ಯರು 

















ಕರ್ನಾಟಕ ಅಂತರ್ಜಲ (ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ) ಅಧಿನಿಯಮ 2011ನ್ನು ಚಾಚುತಪ್ಪದೇ 
ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸಮಿತಿಯ ಸದಸ್ಯ ಕಾರ್ಯದರ್ಶಿಯು ಕರ್ನಾಟಕ ಅಂತರ್ಜಲ (ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ 
ನಿಯಂತ್ರಣ) ನಿಯಮಾವಳಿ 2012ರ ನಿಯಮ 6, 7 ಮತ್ತು 8ನ್ನು ಅನುಷ್ಠಾನಗೊಳಿಸುವ ಸಂಬಂಧ ನಿಗದಿತ ಅರ್ಜಿಗಳನ್ನು ಸ್ವೀಕರಿಸಿ ಪರಿಶೀಲಿಸುವುದು 
ಹಾಗೂ ಉಪ ನಿರ್ದೇಶಕರು/ಹಿರಿಯ ಭೂವಿಜ್ಞಾನಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರುಗಳು ಸಲ್ಲಿಸಲ್ಪಟ್ಟ ಸೂಕ್ತ ತಾಂತ್ರಿಕ ವರದಿಯೊಂದಿಗೆ 
ಪ್ರಸ್ತಾವನೆಗಳನ್ನು ಸಮಿತಿಯ ಮುಂದಿಟ್ಟು ಅನುಮೋದನೆ ಪಡೆಯತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 460 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


